CPMG/ KA/ BG-GPO/13/2003-2005 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೩೮ | ಬೆಂಗಳೊರು, ಗುರುವಾರ, ಡಿಸೆಂಬರ್‌ ೧೮, ೨೦೦೩ (ಮಾರ್ಗಶಿರ ೨೭, ಶಕ ವರ್ಷ ೧೯೨೫) 





ಸಂಚಿಕೆ ೫೦ 


ಭಾಗ - ೩ 
ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 
ಸಂಬಂಧಿಸಿದ ಅಧಿಸೂಚನೆಗಳು 


ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ, ಉಪವಿಭಾಗ-6, 
ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು - 29 
ಪ್ರಕರಣದ ಸಂಖ್ಯೆ: ಡಬ್ಲ್ಯೂಸಿಎ:ಎಫ್‌ಸಿ:ಸಿಆರ್‌-10/2003 ದಿನಾಂಕ: 22ನೇ ನವೆಂಬರ್‌ 2003 


ಅರ್ಜಿದಾರರು ವಿರುದ್ಧ ಪ್ರತಿವಾದಿಗಳು 
1) ಮುನಿಸ್ವಾಮಪ್ಪ ವೈ. 50 ವರ್ಷ ಬಿನ್‌ ಯಲ್ಲಪ್ಪ 1) ಜಿ. ನಾಗರಾಜು ಬಿನ್‌ ಲೇಟ್‌ ಗುರುಪ್ಪ 
2) ರಾಜಮ್ಮಕೋಂ ಮುನಿಸ್ವಾಮಪ್ಪ, 40 ವರ್ಷ ವಯಸ್ಸು ದೊಮಸಂದ್ರ ಪೋಸ್ಟ್‌, ಆನೇಕಲ್‌ ತಾಲ್ಲೂಕು, 
3) ವಿಜೇಂದ್ರಕುಮಾರ್‌ ಎಂ. 20 ವರ್ಷ ಬೆಂಗಳೂರು. 
ಬಿನ್‌ ಮುನಿಸ್ವಾಮಪ್ಪ 2) ನ್ಯೂ ಇಂಡಿಯಾ ಅಶ್ಕುರೆನ್ಸ್‌ ಕಂಪನಿ ಲಿಮಿಟೆಡ್‌, 
4) ವರಲಕ್ಷಿ ಎಂ. 15 ವರ್ಷ, ಬಿನ್‌ ಮುನಿಸ್ವಾಮಪ್ಪ ನಂ.14, 2ನೇ ಮಹಡಿ, ಲಕ್ಷ್ಮಿ ಬಿಲ್ಲಿಂಗ್ಸ್‌, ಜೆ.ಸಿ. ರಸ್ತೆ, 
5) ರೂಪ ಎಂ. 12 ವರ್ಷ, ಬಿನ್‌ ಮುನಿಸ್ವಾಮಪ್ಪ ಬೆಂಗಳೂರು-2. 


ವಾಸ: ದೊಮ್ಮಸಂದ್ರ (ವಿ ಮತ್ತು ಪೋ) ಸರ್ಜಾಪುರ 
ಹೋಬಳಿ, ಆನೇಕಲ್‌ ತಾಲ್ಲೂಕು. 
ಪ್ರಕಟಣೆ 
ಈ ಮೇಲೆ ವಿಳಾಸಿಸಿರುವ ಅರ್ಜಿದಾರರು ದಿನಾಂಕ: 24.3.2003 ರಂದು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು ಸಲ್ಲಿಸಿ 
ಶ್ರೀ ಎಂ. ಮಂಜುನಾಥ್‌, ವಯಸ್ಸು ಸುಮಾರು 22 ವರ್ಷ, ಅವರು ಮೇಲೆ ವಿಳಾಸಿಸಿರುವ ಒಂದನೇ ಪ್ರತಿವಾದಿ ಸಂಸ್ಥೆಯಲ್ಲಿ ಕೆಲಸ 
ನಿರ್ವಹಿಸುತ್ತಿದ್ದಾಗ ಉದ್ಯೋಗ ಸಮಯದಲ್ಲಿ ಅಪಘಾತ ಸಂಭವಿಸಿ ಮರಣ ಹೊಂದಿರುತ್ತಾರೆಂದು ತಿಳಿಸಿ, ಮೇಲೆ ವಿಳಾಸಿಸಿರುವ 1 ಮತ್ತು 
2ನೇ ಪ್ರತಿವಾದಿಗಳ ವಿರುದ್ಧ ಕ್ರಮ ತೆಗೆದುಕೊಂಡು ಕಾಯ್ದೆಯನ್ವಯ ಪರಿಹಾರ ಹಾಗೂ ಇತರ ಉಪಶಮನಗಳನ್ನು ಕೊಡಿಸಿಕೊಡಬೇಕೆಂದು 
ಈ ನ್ಯಾಯಾಲಯವನ್ನು ಪ್ರಾರ್ಥಿಸಿರುತ್ತಾರೆ. 
ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಪ್ರಕಟಣೆ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ ತಮ್ಮ ಆಕ್ಷೇಪಣೆ 
ಗಳೇನಾದರೂ ಇದ್ದರೆ ಹಾಗೂ ಅರ್ಜಿದಾರರಲ್ಲದೆ ತಾವೇನಾದರೂ ಮೃತರ ನಿಜವಾದ “ಅವಲಂಬಿತರು” ಎಂದು ಕೇಳಿಕೊಳ್ಳುವುದಾದರೆ 
ಅಂಥಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿವಸಗಳೊಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ 
ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಬಾರದೇ 
ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರು, 
ಪಿ.ಆರ್‌. 1318 ಉಪವಿಭಾಗ-6, ಬೆಂಗಳೂರು. 


(೧೮೪೯) 


೧೮೫೦ ಕರ್ನಾಟಕ ರಾಜ್ಮಪತ್ರ, ಗುರುವಾರ, ಡಿಸೆಂಬರ್‌ ೧೮, ೨೦೦೩ ಭಾಗ - ೩ 





ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಮಂಡ್ಯ ಉಪವಿಭಾಗ-2, 
2ನೇ ಕ್ರಾಸ್‌, ಬಂದೀಗೌಡ ಬಡಾವಣೆ, ಮಂಡ್ಕ-571 401 
ಪ್ರಕರಣದ ಸಂಖ್ಯೆ: ಕಾಅಮಂ-2:ಡಬ್ಲ್ಯೂಸಿಎ:ಮರಣ:94/2003 


ಅರ್ಜಿದಾರರು ವಿರುದ್ಧ ಪ್ರತಿವಾದಿಗಳು 

1) ಪಟೇಲ್‌ ರೇವಣ್ಣಸ್ವಾಮಿ ಬಿನ್‌ 1) ಪ್ರೆಸಿಡೆಂಟ್‌ ಮತ್ತು ಸಂಸ್ಥೆಯ ಮುಖ್ಯಸ್ಥರು, 

ಪಟೇಲ್‌ ಸಿದ್ದರಾಮಯ್ಯ ಇಸ್ಮಾನ್‌ ಹರೇಕೃಷ್ಣ ಹಿಲ್‌ ಬೋರ್ಡ್‌ರಸ್ಕೆ, ರಾಜಾಜಿನಗರ, 
2) ಶ್ರೀಮತಿ ಜಯಮ್ಮಕೋಂ ಪಟೇಲ್‌ ರೇವಣ್ಣಸ್ವಾಮಿ ಬೆಂಗಳೂರು-10. 

ಹಟ್ನ ವಿಲೇಜ್‌, ದುದ್ದಾ ಹೋಬಳಿ, ಮಂಡ್ಯ 2) ಶ್ರೀಮತಿ ಗಾಯತ್ರಿ ಕೋಂ ಲೇಟ್‌ ಹೆಚ್‌.ಆರ್‌. ಜಗದೀಶ್‌ 

ತಾಲ್ಲೂಕು. ಮನೆ ನಂ.1407, 2ನೇ ಕ್ರಾಸ್‌, 2ನೇ ಮೈನ್‌, ಪತ್ತೇಗರ 

ಪಾಳ್ಯ, ಬೆಂಗಳೂರು. 
ಪ್ರಕಟಣೆ 


ಈ ಮೇಲೆ ವಿಳಾಸಿಸಿರುವ ಅರ್ಜಿದಾರರು ದಿನಾಂಕ: 7.10.2002 ರಂದು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು ಸಲ್ಲಿಸಿ 
ಹೆಚ್‌.ಆರ್‌. ಜಗದೀಶ್‌ ಅವರು ಮೇಲೆ ವಿಳಾಸಿಸಿರುವ ಮೊದಲನೇ ಪ್ರತಿವಾದಿ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾಗ ಉದ್ಯೋಗ 
ಸಮಯದಲ್ಲಿ ಅಪಘಾತ ಸಂಭವಿಸಿ ಮರಣ ಹೊಂದಿರುತ್ತಾರೆಂದು ತಿಳಿಸಿ, ಮೇಲೆ ವಿಳಾಸಿಸಿರುವ ಮೊದಲನೇ ಪ್ರತಿವಾದಿಗಳ ವಿರುದ್ಧ ಕ್ರಮ 
ತೆಗೆದುಕೊಂಡು ಕಾಯ್ದೆಯನ್ವಯ ಪರಿಹಾರ ಹಾಗೂ ಇತರ ಉಪಶಮನಗಳನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯವನ್ನು 
ಪ್ರಾರ್ಥಿಸಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಪ್ರಕಟಣೆ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ ತಮ್ಮ 
ಆಕ್ಷೇಪಣೆಗಳೇನಾದರೂ ಇದ್ದರೆ ಹಾಗೂ ಅರ್ಜಿದಾರರಲ್ಲದೆ ತಾವೇನಾದರೂ ಮೃತರ ನಿಜವಾದ “ಅವಲಂಬಿತರು” ಎಂದು 
ಕೇಳಿಕೊಳ್ಳುವುದಾದರೆ ಅಂಥಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿವಸಗಳೊಳಗಾಗಿ ತಮ್ಮ ಆಕ್ಷೇಪಣೆ 
ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲೀ ಅಥವಾ 
ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. 

ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರು, 
ಪಿ.ಆರ್‌. 1316 ಮಂಡ್ಯ ಉಪವಿಭಾಗ-2, ಮಂಡ್ಯ. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ, ಉಪವಿಭಾಗ-6, 
ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು - 29 
ಪ್ರಕರಣದ ಸಂಖ್ಯೆ: ಡಬ್ಲ್ಯೂಸಿಎ:ಎಫ್‌ಸಿ:ಸಿಆರ್‌-8/2003 ದಿನಾಂಕ: 22ನೇ ನವೆಂಬರ್‌ 2003 


ಅರ್ಜಿದಾರರು ವಿರುದ್ಧ ಪ್ರತಿವಾದಿಗಳು 
1) ಸಿ.ಎಂ. ರಾಜಣ್ಣ, 45 ವರ್ಷ, 1) ಕೆ.ಆರ್‌. ರಮೇಶ್‌, ಲವಕುಶನಗರ, ಹೊಸೂರು 
ಬಿನ್‌ ಲೇಟ್‌ ಚಿಕ್ಕಮುನಿಯಪ್ಪ ಮುಖ್ಯರಸ್ತೆ, ಬೆಂಗಳೂರು-68. 
2) ಯಶೋಧಮ್ಮಕೋಂ ಸಿ.ಎಂ. ರಾಜಣ್ಣ 2) ಯುನೈಟೆಡ್‌ ಇಂಡಿಯಾ ಇನ್ಸೂರೆನ್ಸ್‌ ಕಂ. ಲಿ., 
ವಯಸ್ಸು ಸುಮಾರು 43 ವರ್ಷ ನಂ.2, 1ನೇ ಮಹಡಿ, ಹೊಸೂರು ಮುಖ್ಯರಸ್ತೆ, 
ವಾಸ: ಕೆ.ಇ.ಬಿ. ಆಫೀಸ್‌ ಎದುರು, ಅತ್ತಿಬೆಲೆ, ಮಡಿವಾಳ, ಬೆಂಗಳೂರು - 560 068. 


ಆನೇಕಲ್‌ ತಾಲ್ಲೂಕು. 
ಪ್ರಕಟಣೆ 

ಈ ಮೇಲೆ ವಿಳಾಸಿಸಿರುವ ಅರ್ಜಿದಾರರು ದಿನಾಂಕ: 13.3.2003 ರಂದು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು ಸಲ್ಲಿಸಿ 
ಶ್ರೀ ಸುರೇಂದ್ರ, ವಯಸ್ಸು ಸುಮಾರು 20 ವರ್ಷ ಅವರು ಮೇಲೆ ವಿಳಾಸಿಸಿರುವ ಒಂದನೇ ಪ್ರತಿವಾದಿ ಸಂಸ್ಥೆಯಲ್ಲಿ ಕೆಲಸ 
ನಿರ್ವಹಿಸುತ್ತಿದ್ದಾಗ ಉದ್ಯೋಗ ಸಮಯದಲ್ಲಿ ಅಪಘಾತ ಸಂಭವಿಸಿ ಮರಣ ಹೊಂದಿರುತ್ತಾರೆಂದು ತಿಳಿಸಿ, ಮೇಲೆ ವಿಳಾಸಿಸಿರುವ 1 ಮತ್ತು 
2ನೇ ಪ್ರತಿವಾದಿಗಳ ವಿರುದ್ಧ ಕ್ರಮ ತೆಗೆದುಕೊಂಡು ಕಾಯ್ದೆಯನ್ಹಯ ಪರಿಹಾರ ಹಾಗೂ ಇತರ ಉಪಶಮನಗಳನ್ನು ಕೊಡಿಸಿಕೊಡಬೇಕೆಂದು 
ಈ ನ್ಯಾಯಾಲಯವನ್ನು ಪ್ರಾರ್ಥಿಸಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಪ್ರಕಟಣೆ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ ತಮ್ಮ 
ಆಕ್ಷೇಪಣೆಗಳೇನಾದರೂ ಇದ್ದರೆ ಹಾಗೂ ಅರ್ಜಿದಾರರಲ್ಲದೆ ತಾವೇನಾದರೂ ಮೃತರ ನಿಜವಾದ “ಅವಲಂಬಿತರು” ಎಂದು 
ಕೇಳಿಕೊಳ್ಳುವುದಾದರೆ ಅಂಥಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿವಸಗಳೊಳಗಾಗಿ ತಮ್ಮ ಆಕ್ಷೇಪಣೆ 
ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲೀ ಅಥವಾ 
ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. 

ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರು, 

ಪಿ.ಆರ್‌. 1317 ಉಪವಿಭಾಗ-6, ಬೆಂಗಳೂರು. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೮, ೨೦೦೩ ೧೮೫೧ 





ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ, ಉಪವಿಭಾಗ-6, 
ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು - 29 
ಪ್ರಕರಣದ ಸಂಖ್ಯೆ: ಡಬ್ಲ್ಯೂಸಿಎ:ಎಫ್‌ಸಿ:ಸಿಆರ್‌-11/2003 ದಿನಾಂಕ: 24ನೇ ನವೆಂಬರ್‌ 2003 


ಅರ್ಜಿದಾರರು ವಿರುದ್ಧ ಪ್ರತಿವಾದಿಗಳು 
1) ಕೆ.ವಿ. ಪ್ರಭಾಕರ್‌ ಬಿನ್‌ ಲೇ. ವೆಂಕಟೇಶಯ್ಯ 1) ಮಾಸ್ಟಾರ್‌ ಕೆಮಿಕಲ್ಸ್‌, ನಂ.104, ನಂಜಪ್ಪ ಲೇಔಟ್‌, 
ವಯಸ್ಸು ಸುಮಾರು 58 ವರ್ಷ. ಸಿಂಡಿಕೇಟ್‌ ಬ್ಯಾಂಕ್‌ ಕಾಲೋನಿ ಹಿಂಭಾಗ, ಅರೆಕೆರೆ, 
2) ವಾಗ್ದೇವಿ ಕೋಂ ಕೆ.ವಿ. ಪ್ರಭಾಕರ್‌ ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು-76. 
ವಯಸ್ಸು ಸುಮಾರು 56 ವರ್ಷ. 2) ಗಣಪತಿ ಎಲ್‌. ಭಟ್‌ ಬಿನ್‌ ಲಕ್ಷ್ಮೀನಾರಾಯಣ ಭಟ್‌, 
ವಾಸ: ನಂ.116, 5ನೇ ಕ್ರಾಸ್‌, ಸಿಂಡಿಕೇಟ್‌ ನಂ.31/ಬಿ, 17ನೇ "ಎ' ಕ್ರಾಸ್‌, 13ನೇ ಮೈನ್‌, 
ಬ್ಯಾಂಕ್‌ ಕಾಲೋನಿ, ಬೆಂಗಳೂರು-76. 5ನೇ ಫೇಸ್‌, ಜೆ.ಪಿ. ನಗರ, ಬೆಂಗಳೂರು-78. 
ಪ್ರಕಟಣೆ 


ಈ ಮೇಲೆ ವಿಳಾಸಿಸಿರುವ ಅರ್ಜಿದಾರರು ದಿನಾಂಕ: 4.4.2003 ರಂದು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು ಸಲ್ಲಿಸಿ 
ಶ್ರೀ ಎಸ್‌.ಪಿ. ವೇಣುಗೋಪಾಲ್‌, ವಯಸ್ಸು ಸುಮಾರು 25 ವರ್ಷ ಅವರು ಮೇಲೆ ವಿಳಾಸಿಸಿರುವ ಒಂದನೇ ಪ್ರತಿವಾದಿ ಸಂಸ್ಥೆಯಲ್ಲಿ 
ಕೆಲಸ ನಿರ್ವಹಿಸುತ್ತಿದ್ದಾಗ ಉದ್ಯೋಗ ಸಮಯದಲ್ಲಿ ಅಪಘಾತ ಸಂಭವಿಸಿ ಮರಣ ಹೊಂದಿರುತ್ತಾರೆಂದು ತಿಳಿಸಿ, ಮೇಲೆ ವಿಳಾಸಿಸಿರುವ 1 
ಮತ್ತು 2ನೇ ಪ್ರತಿವಾದಿಗಳ ವಿರುದ್ಧ ಕ್ರಮ ತೆಗೆದುಕೊಂಡು ಕಾಯ್ದೆಯನ್ಹಯ ಪರಿಹಾರ ಹಾಗೂ ಇತರ ಉಪಶಮನಗಳನ್ನು 
ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯವನ್ನು ಪ್ರಾರ್ಥಿಸಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಪ್ರಕಟಣೆ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ ತಮ್ಮ 
ಆಕ್ಷೇಪಣೆಗಳೇನಾದರೂ ಇದ್ದರೆ ಹಾಗೂ ಅರ್ಜಿದಾರರಲ್ಲದೆ ತಾವೇನಾದರೂ ಮೃತರ ನಿಜವಾದ “ಅವಲಂಬಿತರು” ಎಂದು 
ಕೇಳಿಕೊಳ್ಳುವುದಾದರೆ ಅಂಥಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿವಸಗಳೊಳಗಾಗಿ ತಮ್ಮ ಆಕ್ಷೇಪಣೆ 
ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲೀ ಅಥವಾ 
ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. 

ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರು, 
ಪಿ.ಆರ್‌. 1319 ಉಪವಿಭಾಗ-6, ಬೆಂಗಳೂರು. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ, ಉಪವಿಭಾಗ-6, 
ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು - 29 
ಪ್ರಕರಣದ ಸಂಖ್ಯೆ: ಡಬ್ಲ್ಯೂಸಿಎ:ಎಫ್‌ಸಿ:ಸಿಆರ್‌-12/2003 ದಿನಾಂಕ: 22ನೇ ನವೆಂಬರ್‌ 2003 


ಅರ್ಜಿದಾರರು ವಿರುದ್ಧ ಪ್ರತಿವಾದಿಗಳು 
1) ಮುತ್ತು ಮಾರಿಯಮ್ಮಕೋಂ ಲೇ. ಮುನಿಯಪ್ಪ 1) ಹನುಮಪ್ಪ ಬಿನ್‌ ಮುನಿಯಪ್ಪ, ನಂ.131, ಸೋಮೇಶ್ವರ 
ವಯಸ್ಸು ಸುಮಾರು 60 ವರ್ಷ ಕಾಲೋನಿ, ಬಿಟಿಎಂ 2ನೇ ಹಂತ, ಹಳೇ ಮಡಿವಾಳ, 
2) ಕು: ಪಚ್ಚಿಯಮ್ಮ ಬಿನ್‌ ಲೇ. ಮುನಿಯಪ್ಪ ಬೆಂಗಳೂರು-68. 
ವಯಸ್ಸು ಸುಮಾರು 18 ವರ್ಷ 2) ದಿ ನ್ಯೂ ಇಂಡಿಯಾ ಅಶ್ಯೂರೆನ್ಸ್‌ ಕಂ. ಲಿ., 
3) ಕು: ಹನುಮಕ್ಕ ಬಿನ್‌ ಲೇ. ಮುನಿಯಪ್ಪ ನಂ.33/ಎ, 2ನೇ ಮಹಡಿ, 1ನೇ ಹಂತ, ಪಿ.ಬಿ. 
ವಯಸ್ಸು ಸುಮಾರು 13 ವರ್ಷ. ನಂ.3883, ಇಂದಿರಾನಗರ, ಬೆಂಗಳೂರು-38. 


ವಾಸ: ವಿದ್ಯಾಜ್ಯೋತಿ ಸ್ಕೂಲ್‌ ಹತ್ತಿರ, ಬಿ.ಟಿ.ಎಂ. 
ಲೇಔಟ್‌, 2ನೇ ಹಂತ, ಬೆಂಗಳೂರು-68. 
ಪ್ರಕಟಣೆ 
ಈ ಮೇಲೆ ವಿಳಾಸಿಸಿರುವ ಅರ್ಜಿದಾರರು ದಿನಾಂಕ: 12.5.2003 ರಂದು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು ಸಲ್ಲಿಸಿ 
ಶ್ರೀ ಎಂ. ಮಣಿ, ವಯಸ್ಸು ಸುಮಾರು 19 ವರ್ಷ ಅವರು ಮೇಲೆ ವಿಳಾಸಿಸಿರುವ ಒಂದನೇ ಪ್ರತಿವಾದಿ ಸಂಸ್ಥೆಯಲ್ಲಿ ಕೆಲಸ 
ನಿರ್ವಹಿಸುತ್ತಿದ್ದಾಗ ಉದ್ಯೋಗ ಸಮಯದಲ್ಲಿ ಅಪಘಾತ ಸಂಭವಿಸಿ ಮರಣ ಹೊಂದಿರುತ್ತಾರೆಂದು ತಿಳಿಸಿ, ಮೇಲೆ ವಿಳಾಸಿಸಿರುವ 1 ಮತ್ತು 
2ನೇ ಪ್ರತಿವಾದಿಗಳ ವಿರುದ್ಧ ಕ್ರಮ ತೆಗೆದುಕೊಂಡು ಕಾಯ್ದೆಯನ್ವಯ ಪರಿಹಾರ ಹಾಗೂ ಇತರ ಉಪಶಮನಗಳನ್ನು ಕೊಡಿಸಿಕೊಡಬೇಕೆಂದು 
ಈ ನ್ಯಾಯಾಲಯವನ್ನು ಪ್ರಾರ್ಥಿಸಿರುತ್ತಾರೆ. 
ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಪ್ರಕಟಣೆ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ ತಮ್ಮ 
ಆಕ್ಷೇಪಣೆಗಳೇನಾದರೂ ಇದ್ದರೆ ಹಾಗೂ ಅರ್ಜಿದಾರರಲ್ಲದೆ ತಾವೇನಾದರೂ ಮೃತರ ನಿಜವಾದ “ಅವಲಂಬಿತರು” ಎಂದು 
ಕೇಳಿಕೊಳ್ಳುವುದಾದರೆ ಅಂಥಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿವಸಗಳೊಳಗಾಗಿ ತಮ್ಮ ಆಕ್ಷೇಪಣೆ 
ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲೀ ಅಥವಾ 
ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರು, 
ಪಿ.ಆರ್‌. 1320 ಉಪವಿಭಾಗ-6, ಬೆಂಗಳೂರು. 


೧೮೫೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ, ಡಿಸೆಂಬರ್‌ ೧೮, ೨೦೦೩ ಭಾಗ - ೩ 





ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ, ಉಪವಿಭಾಗ-6, 
ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು - 29 
ಪ್ರಕರಣದ ಸಂಖ್ಯೆ: ಡಬ್ಲ್ಯೂಸಿಎ:ಎಫ್‌ಸಿ:ಸಿಆರ್‌-13/2003, ದಿನಾಂಕ: 24ನೇ ನವೆಂಬರ್‌ 2003 


ಅರ್ಜಿದಾರರು ವಿರುದ್ಧ ಪ್ರತಿವಾದಿಗಳು 
1) ಆರ್‌. ವೆಂಕಟಮುನಿಯಪ್ಪ ಬಿನ್‌ ರಾಮಯ್ಯ, ದಿ ಮ್ಯಾನೇಜಿಂಗ್‌ ಡೈರೆಕ್ಟರ್‌, 
55 ವರ್ಷ. ಕೆ.ಎಸ್‌.ಆರ್‌.ಟಿ.ಸಿ., 3ನೇ ಡಿಪೋ, ಬೆಂಗಳೂರು 
2) ಜಯಮ್ಮ ಕೋಂ ಆರ್‌. ವೆಂಕಟಮುನಿಯಪ್ಪ, ಸೆಂಟ್ರಲ್‌ ಡಿವಿಜನ್‌, ಬೆಂಗಳೂರು. 


50 ವರ್ಷ ವಯಸ್ಸು. 
ವಾಸ: ವೀವರ್ಸ್‌ ಕಾಲೋನಿ, ಹೊಸಪೇಟ್‌, 
ಆನೇಕಲ್‌ ತಾಲ್ಲೂಕು, ಬೆಂಗಳೂರು ಜಿಲ್ಲೆ. 
ಪ್ರಕಟಣೆ 
ಈ ಮೇಲೆ ವಿಳಾಸಿಸಿರುವ ಅರ್ಜಿದಾರರು ದಿನಾಂಕ: 20.6.2003 ರಂದು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು ಸಲ್ಲಿಸಿ 
ಶ್ರೀ ವಿ. ಗೋಪಿನಾಥ್‌, ವಯಸ್ಸು ಸುಮಾರು 29 ವರ್ಷ ಅವರು ಮೇಲೆ ವಿಳಾಸಿಸಿರುವ ಪ್ರತಿವಾದಿ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾಗ 
ಉದ್ಯೋಗ ಸಮಯದಲ್ಲಿ ಅಪಘಾತ ಸಂಭವಿಸಿ ಮರಣ ಹೊಂದಿರುತ್ತಾರೆಂದು ತಿಳಿಸಿ, ಮೇಲೆ ವಿಳಾಸಿಸಿರುವ ಪ್ರತಿವಾದಿಗಳ ವಿರುದ್ಧ ಕ್ರಮ 
ತೆಗೆದುಕೊಂಡು ಕಾಯ್ದೆಯನ್ಹಯ ಪರಿಹಾರ ಹಾಗೂ ಇತರ ಉಪಶಮನಗಳನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯವನ್ನು 
ಪ್ರಾರ್ಥಿಸಿರುತ್ತಾರೆ. 
ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಪ್ರಕಟಣೆ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ ತಮ್ಮ 
ಆಕ್ಷೇಪಣೆಗಳೇನಾದರೂ ಇದ್ದರೆ ಹಾಗೂ ಅರ್ಜಿದಾರರಲ್ಲದೆ ತಾವೇನಾದರೂ ಮೃತರ ನಿಜವಾದ “ಅವಲಂಬಿತರು” ಎಂದು 
ಕೇಳಿಕೊಳ್ಳುವುದಾದರೆ ಅಂಥಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿವಸಗಳೊಳಗಾಗಿ ತಮ್ಮ ಆಕ್ಷೇಪಣೆ 
ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲೀ ಅಥವಾ 
ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರು, 
ಪಿ.ಆರ್‌. 1321 ಉಪವಿಭಾಗ-6, ಬೆಂಗಳೂರು. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ, ಉಪವಿಭಾಗ-6, 
ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು - 29 
ಪ್ರಕರಣದ ಸಂಖ್ಯೆ: ಡಬ್ಲ್ಯೂಸಿಎ:ಎಫ್‌ಸಿ:ಸಿಆರ್‌-15/2003, ದಿನಾಂಕ: 24ನೇ ನವೆಂಬರ್‌ 2003 


ಅರ್ಜಿದಾರರು ವಿರುದ್ಧ ಪ್ರತಿವಾದಿಗಳು 
1) ವೈ. ಮುನಿಸ್ವಾಮಪ್ಪ ಬಿನ್‌ ಯಲ್ಲಪ್ಪ 1) ಮೆ: ವೆಂಕಟವರ್ಷಿಣಿ ಎಂಟರ್‌ ಪ್ರೆಸೆಸ್‌, 
ವಯಸ್ಸು ಸುಮಾರು 52 ವರ್ಷ. ಶ್ರೀ ಬಿ.ವಿ. ರಾಜಶೇಖರ್‌ ರೆಡ್ಡಿ » ಮಾಲೀಕರು, ನಂ.1 
2) ರಾಜಮ್ಮಕೋಂ ವೈ. ಮುನಿಸ್ವಾಮಪ್ಪ ಮತ್ತು 2, ದೊಮ್ಮಸಂದ್ರ ಸರ್ಕಲ್‌, ಸರ್ಜಾಪುರ ಹೋಬಳಿ, 
ವಯಸ್ಸು ಸುಮಾರು 45 ವರ್ಷ. ಆನೇಕಲ್‌ ತಾಲ್ಲೂಕು. 
ವಾಸ: ದೊಮ್ಮಸಂದ್ರ ವಿಲೇಜ್‌, ಸರ್ಜಾಪುರ 2) ದಿ ನ್ಯೂ ಇಂಡಿಯಾ ಅಶ್ಕುರೆನ್ಸ್‌ ಕಂ. ಲಿ., 
ಹೋಬಳಿ, ಆನೇಕಲ್‌ ತಾಲ್ಲೂಕು, ಮಯೂರ ಕಾಂಪ್ಲೆಕ್ಸ್‌, 2ನೇ ಮುಖ್ಯರಸ್ತೆ, ಪೀಣ್ಯ 2ನೇ 
ಬೆಂಗಳೂರು ನಗರ ಜಿಲ್ಲೆ.- ಹಂತ, ಬೆಂಗಳೂರು-58. 
ಪ್ರಕಟಣೆ 


ಈ ಮೇಲೆ ವಿಳಾಸಿಸಿರುವ ಅರ್ಜಿದಾರರು ದಿನಾಂಕ: 24.6.2003 ರಂದು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು ಸಲ್ಲಿಸಿ 
ಶ್ರೀ ಎಂ. ಮಂಜುನಾಥ್‌, ವಯಸ್ಸು ಸುಮಾರು 24 ವರ್ಷ ಅವರು ಮೇಲೆ ವಿಳಾಸಿಸಿರುವ 1ನೇ ಪ್ರತಿವಾದಿ ಸಂಸ್ಥೆಯಲ್ಲಿ ಕೆಲಸ 
ನಿರ್ವಹಿಸುತ್ತಿದ್ದಾಗ ಉದ್ಯೋಗ ಸಮಯದಲ್ಲಿ ಅಪಘಾತ ಸಂಭವಿಸಿ ಮರಣ ಹೊಂದಿರುತ್ತಾರೆಂದು ತಿಳಿಸಿ, ಮೇಲೆ ವಿಳಾಸಿಸಿರುವ 1 ಮತ್ತು 
2ನೇ ಪ್ರತಿವಾದಿಗಳ ವಿರುದ್ಧ ಕ್ರಮ ತೆಗೆದುಕೊಂಡು ಕಾಯ್ದೆಯನ್ವಯ ಪರಿಹಾರ ಹಾಗೂ ಇತರ ಉಪಶಮನಗಳನ್ನು ಕೊಡಿಸಿಕೊಡಬೇಕೆಂದು 
ಈ ನ್ಯಾಯಾಲಯವನ್ನು ಪ್ರಾರ್ಥಿಸಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಪ್ರಕಟಣೆ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ ತಮ್ಮ 
ಆಕ್ಷೇಪಣೆಗಳೇನಾದರೂ ಇದ್ದರೆ ಹಾಗೂ ಅರ್ಜಿದಾರರಲ್ಲದೆ ತಾವೇನಾದರೂ ಮೃತರ ನಿಜವಾದ “ಅವಲಂಬಿತರು” ಎಂದು 
ಕೇಳಿಕೊಳ್ಳುವುದಾದರೆ ಅಂಥಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿವಸಗಳೊಳಗಾಗಿ ತಮ್ಮ ಆಕ್ಷೇಪಣೆ 
ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲೀ ಅಥವಾ 
ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. 

ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರು, 
ಪಿ.ಆರ್‌. 1322 ಉಪವಿಭಾಗ-6, ಬೆಂಗಳೂರು. 


ಭಾಗ - ೩ ಕರ್ನಾಟಕ ರಾಜ್ಮಪತ್ರ, ಗುರುವಾರ, ಡಿಸೆಂಬರ್‌ ೧೮, ೨೦೦೩ ೧೮೫೩ 





ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ, ಉಪವಿಭಾಗ-6, 
ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು - 29 
ಪ್ರಕರಣದ ಸಂಖ್ಯೆ: ಡಬ್ಲ್ಯೂಸಿಎ:ಎಫ್‌ಸಿ:ಸಿಆರ್‌-16/2003, ದಿನಾಂಕ: 22ನೇ ನವೆಂಬರ್‌ 2003 


ಅರ್ಜಿದಾರರು ವಿರುದ್ಧ ಪ್ರತಿವಾದಿಗಳು 

1) ಶ್ರೀಮತಿ ತಿಪ್ಪಕ್ಕ 30 ವರ್ಷ ಕೋಂ ಲೇಟ್‌ ಹನುಮಪ್ಪ 1) ಶ್ರೀ ಗೋವಿಂದಪ್ಪ ಬಿನ್‌ ವೆಂಕಟರಾಮಯ್ಯ 
2) ಮಾ: ಬಿ.ಹೆಚ್‌. ನಾರಾಯಣಸ್ವಾಮಿ, 11 ವರ್ಷ ಭೀಮಾಪುರ ವಿಲೇಜ್‌, ಹನುಮನಹಳ್ಳಿ ಪೋಸ್ಟ್‌, 
3) ಕು: ನಿರ್ಮಲ, 8 ವರ್ಷ. ಮುಳಬಾಗಿಲು ತಾಲ್ಲೂಕು, ಕೋಲಾರ ಜಿಲ್ಲೆ. 
4) ರಾಮಯ್ಯ ಬಿನ್‌ ಲೇಟ್‌ ಮಾರಪ್ಪ 2) ದಿ ನ್ಯೂ ಇಂಡಿಯಾ ಅಶ್ಕುರೆನ್ಸ್‌ ಕಂಪನಿ ಲಿಮಿಟೆಡ್‌, 

ವಯಸ್ಸು ಸುಮಾರು 60 ವರ್ಷ. ಯುನಿಟಿ ಬಿಲ್ಲಿಂಗ್‌ ಅನೆಕ್ಸ್‌, ಮಿಷನ್‌ ರಸ್ತೆ, 

ವಾಸ: ಭೀಮಾಪುರ ವಿಲೇಜ್‌, ಹನುಮನ ಹಳ್ಳಿ ಬೆಂಗಳೂರು-27. 

ಪೋಸ್ಟ್‌, ಮುಳಬಾಗಿಲು ತಾಲ್ಲೂಕು, ಕೋಲಾರ ಜಿಲ್ಲೆ. 

ಪ್ರಕಟಣೆ 


ಈ ಮೇಲೆ ವಿಳಾಸಿಸಿರುವ ಅರ್ಜಿದಾರರು ದಿನಾಂಕ: 2.7.2003 ರಂದು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು ಸಲ್ಲಿಸಿ 
ಶ್ರೀ ಹನುಮಪ್ಪ, ವಯಸ್ಸು ಸುಮಾರು 35 ವರ್ಷ ಅವರು ಮೇಲೆ ವಿಳಾಸಿಸಿರುವ ಒಂದನೇ ಪ್ರತಿವಾದಿ ಸಂಸ್ಥೆಯಲ್ಲಿ ಕೆಲಸ 
ನಿರ್ವಹಿಸುತ್ತಿದ್ದಾಗ ಉದ್ಯೋಗ ಸಮಯದಲ್ಲಿ ಅಪಘಾತ ಸಂಭವಿಸಿ ಮರಣ ಹೊಂದಿರುತ್ತಾರೆಂದು ತಿಳಿಸಿ, ಮೇಲೆ ವಿಳಾಸಿಸಿರುವ 1 ಮತ್ತು 
2ನೇ ಪ್ರತಿವಾದಿಗಳ ವಿರುದ್ಧ ಕ್ರಮ ತೆಗೆದುಕೊಂಡು ಕಾಯ್ದೆಯನ್ವಯ ಪರಿಹಾರ ಹಾಗೂ ಇತರ ಉಪಶಮನಗಳನ್ನು ಕೊಡಿಸಿಕೊಡಬೇಕೆಂದು 
ಈ ನ್ಯಾಯಾಲಯವನ್ನು ಪ್ರಾರ್ಥಿಸಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಪ್ರಕಟಣೆ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ ತಮ್ಮ 
ಆಕ್ಷೇಪಣೆಗಳೇನಾದರೂ ಇದ್ದರೆ ಹಾಗೂ ಅರ್ಜಿದಾರರಲ್ಲದೆ ತಾವೇನಾದರೂ ಮೃತರ ನಿಜವಾದ “ಅವಲಂಬಿತರು” ಎಂದು 
ಕೇಳಿಕೊಳ್ಳುವುದಾದರೆ ಅಂಥಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿವಸಗಳೊಳಗಾಗಿ ತಮ್ಮ ಆಕ್ಷೇಪಣೆ 
ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲೀ ಅಥವಾ 
ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. 

ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರು, 
ಪಿ.ಆರ್‌. 1323 ಉಪವಿಭಾಗ-6, ಬೆಂಗಳೂರು. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ, ಉಪವಿಭಾಗ-6, 
ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು - 29 
ಪ್ರಕರಣದ ಸಂಖ್ಯೆ: ಡಬ್ಲ್ಯೂಸಿಎ:ಎಫ್‌ಸಿ:ಸಿಆರ್‌-17/2003, ದಿನಾಂಕ: 24ನೇ ನವೆಂಬರ್‌ 2003 


ಅರ್ಜಿದಾರರು ವಿರುದ್ಧ ಪ್ರತಿವಾದಿಗಳು 
1) ಶ್ರೀಮತಿ ಸಾಕಮ್ಮ 30 ವರ್ಷ, ಕೋಂ ಲೇ. ಶ್ರೀನಿವಾಸ 1) ಶ್ರೀ ಗೋವಿಂದಪ್ಪ ಬಿನ್‌ ವೆಂಕಟರಾಮಯ್ಯ 
2) ಕು: ಲಾವಣ್ಯ, 11 ವರ್ಷ. ಭೀಮಾಪುರ ವಿಲೇಜ್‌, ಹನುಮನಹಳ್ಳಿ ಪೋಸ್ಟ್‌, 
3) ಕು: ಕುಸುಮ, 11 ವರ್ಷ. ಮುಳಬಾಗಿಲು ತಾಲ್ಲೂಕು, ಕೋಲಾರ ಜಿಲ್ಲೆ. 
4) ಮಾ: ಗೋಪಿನಾಥ್‌, 8 ವರ್ಷ. 2) ದಿ ನ್ಯೂ ಇಂಡಿಯಾ ಇನ್ಸೂರೆನ್ಸ್‌ ಕಂಪನಿ ಲಿಮಿಟೆಡ್‌, 
5) ವೆಂಕಟರಾಮಯ್ಯ, 65 ವರ್ಷ ಯುನಿಟಿ ಬಿಲ್ಡಿಂಗ್‌ ಅನೆಕ್ಸ್‌, ಮಿಷನ್‌ ರಸ್ತೆ, 
6) ಸರೋಜಮ್ಮ 58 ವರ್ಷ ಬೆಂಗಳೂರು-27. 


ವಾಸ: ಬೀಮಾಪುರ ವಿಲೇಜ್‌, ಹನುಮನಹಳ್ಳಿ (ಪೋ), 
ಮುಳಬಾಗಿಲು ತಾಲ್ಲೂಕು, ಕೋಲಾರ ಜಿಲ್ಲೆ. 
ಪ್ರಕಟಣೆ 
ಈ ಮೇಲೆ ವಿಳಾಸಿಸಿರುವ ಅರ್ಜಿದಾರರು ದಿನಾಂಕ: 2.7.2003 ರಂದು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು ಸಲ್ಲಿಸಿ 
ಶ್ರೀ ಶ್ರೀನಿವಾಸ, ವಯಸ್ಸು ಸುಮಾರು 22 ವರ್ಷ ಅವರು ಮೇಲೆ ವಿಳಾಸಿಸಿರುವ ಒಂದನೇ ಪ್ರತಿವಾದಿ ಸಂಸ್ಥೆಯಲ್ಲಿ ಕೆಲಸ 
ನಿರ್ವಹಿಸುತ್ತಿದ್ದಾಗ ಉದ್ಯೋಗ ಸಮಯದಲ್ಲಿ ಅಪಘಾತ ಸಂಭವಿಸಿ ಮರಣ ಹೊಂದಿರುತ್ತಾರೆಂದು ತಿಳಿಸಿ, ಮೇಲೆ ವಿಳಾಸಿಸಿರುವ 1 ಮತ್ತು 
2ನೇ ಪ್ರತಿವಾದಿಗಳ ವಿರುದ್ಧ ಕ್ರಮ ತೆಗೆದುಕೊಂಡು ಕಾಯ್ದೆಯನ್ಹಯ ಪರಿಹಾರ ಹಾಗೂ ಇತರ ಉಪಶಮನಗಳನ್ನು ಕೊಡಿಸಿಕೊಡಬೇಕೆಂದು 
ಈ ನ್ಯಾಯಾಲಯವನ್ನು ಪ್ರಾರ್ಥಿಸಿರುತ್ತಾರೆ. 
ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಪ್ರಕಟಣೆ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ ತಮ್ಮ 
ಆಕ್ಷೇಪಣೆಗಳೇನಾದರೂ ಇದ್ದರೆ ಹಾಗೂ ಅರ್ಜಿದಾರರಲ್ಲದೆ ತಾವೇನಾದರೂ ಮೃತರ ನಿಜವಾದ “ಅವಲಂಬಿತರು” ಎಂದು 
ಕೇಳಿಕೊಳ್ಳುವುದಾದರೆ ಅಂಥಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿವಸಗಳೊಳಗಾಗಿ ತಮ್ಮ ಆಕ್ಷೇಪಣೆ 


೧೮೫೪ ಕರ್ನಾಟಕ ರಾಜ್ಮಪತ್ರ, ಗುರುವಾರ, ಡಿಸೆಂಬರ್‌ ೧೮, ೨೦೦೩ ಭಾಗ - ೩ 





ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲೀ ಅಥವಾ 
ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರು, 
ಪಿ.ಆರ್‌. 1324 ಉಪವಿಭಾಗ-6, ಬೆಂಗಳೂರು. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ, ಉಪವಿಭಾಗ-6, 
ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು - 29 
ಪ್ರಕರಣದ ಸಂಖ್ಯೆ: ಡಬ್ಲ್ಯೂಸಿಎ:ಎಫ್‌ಸಿ:ಸಿಆರ್‌-18/2003, ದಿನಾಂಕ: 22ನೇ ನವೆಂಬರ್‌ 2003 


ಅರ್ಜಿದಾರರು ವಿರುದ್ಧ ಪ್ರತಿವಾದಿಗಳು 
1) ಶ್ರೀಮತಿ ಯಲ್ಲಮ್ಮಕೋಂ ಎಂ. ವೆಂಕಟೇಶ್‌ 1) ಶ್ರೀ ಗೋವಿಂದಪ್ಪ ಬಿನ್‌ ವೆಂಕಟರಾಮಯ್ಯ 
ವಯಸ್ಸು ಸುಮಾರು 26 ವರ್ಷ. ಭೀಮಾಪುರ ವಿಲೇಜ್‌, ಹನುಮನಹಳ್ಳಿ ಪೋಸ್ಟ್‌, 
2) ಶ್ರೀ ಮುನಿವೆಂಕಟಪ್ಪ ಬಿನ್‌ ಲೇಟ್‌ ಮುನಿಸ್ವಾಮಿ, ಮುಳಬಾಗಿಲು ತಾಲ್ಲೂಕು, ಕೋಲಾರ ಜಿಲ್ಲೆ. 
ವಯಸ್ಸು ಸುಮಾರು 68 ವರ್ಷ. 2) ದಿ ನ್ಯೂ ಇಂಡಿಯಾ ಅಶ್ಕುರೆನ್ಸ್‌ ಕಂಪನಿ ಲಿಮಿಟೆಡ್‌, 
ವಾಸ: ಬೆಟ್ಟಗನಹಳ್ಳಿ ವಿಲೇಜ್‌, ಹನುಮನಹಳ್ಳಿ ಯುನಿಟಿ ಬಿಲ್ಲಿಂಗ್‌ ಅನೆಕ್ಸ್‌, ಮಿಷನ್‌ ರಸ್ತೆ, 
ಪೋಸ್ಟ್‌, ಮುಳಬಾಗಿಲು ತಾಲ್ಲೂಕು, ಕೋಲಾರ ಜಿಲ್ಲೆ. ಬೆಂಗಳೂರು-27. 
ಪ್ರಕಟಣೆ 


ಈ ಮೇಲೆ ವಿಳಾಸಿಸಿರುವ ಅರ್ಜಿದಾರರು ದಿನಾಂಕ: 2.7.2003 ರಂದು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು ಸಲ್ಲಿಸಿ 
ಶ್ರೀ ಎಂ. ವೆಂಕಟೇಶ್‌, ವಯಸ್ಸು ಸುಮಾರು 30 ವರ್ಷ ಅವರು ಮೇಲೆ ವಿಳಾಸಿಸಿರುವ 1ನೇ ಪ್ರತಿವಾದಿ ಸಂಸ್ಥೆಯಲ್ಲಿ ಕೆಲಸ 
ನಿರ್ವಹಿಸುತ್ತಿದ್ದಾಗ ಉದ್ಯೋಗ ಸಮಯದಲ್ಲಿ ಅಪಘಾತ ಸಂಭವಿಸಿ ಮರಣ ಹೊಂದಿರುತ್ತಾರೆಂದು ತಿಳಿಸಿ, ಮೇಲೆ ವಿಳಾಸಿಸಿರುವ 1 ಮತ್ತು 
2ನೇ ಪ್ರತಿವಾದಿಗಳ ವಿರುದ್ಧ ಕ್ರಮ ತೆಗೆದುಕೊಂಡು ಕಾಯ್ದೆಯನ್ವಯ ಪರಿಹಾರ ಹಾಗೂ ಇತರ ಉಪಶಮನಗಳನ್ನು ಕೊಡಿಸಿಕೊಡಬೇಕೆಂದು 
ಈ ನ್ಯಾಯಾಲಯವನ್ನು ಪ್ರಾರ್ಥಿಸಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಪ್ರಕಟಣೆ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ ತಮ್ಮ 
ಆಕ್ಷೇಪಣೆಗಳೇನಾದರೂ ಇದ್ದರೆ ಹಾಗೂ ಅರ್ಜಿದಾರರಲ್ಲದೆ ತಾವೇನಾದರೂ ಮೃತರ ನಿಜವಾದ “ಅವಲಂಬಿತರು” ಎಂದು 
ಕೇಳಿಕೊಳ್ಳುವುದಾದರೆ ಅಂಥಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿವಸಗಳೊಳಗಾಗಿ ತಮ್ಮ ಆಕ್ಷೇಪಣೆ 
ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲೀ ಅಥವಾ 
ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. 

ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರು, 
ಪಿ.ಆರ್‌. 1325 ಉಪವಿಭಾಗ-6, ಬೆಂಗಳೂರು. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ, ಉಪವಿಭಾಗ-6, 
ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು - 29 
ಪ್ರಕರಣದ ಸಂಖ್ಯೆ: ಡಬ್ಲ್ಯೂಸಿಎ:ಎಫ್‌ಸಿ:ಸಿಆರ್‌-19/2003, ದಿನಾಂಕ: 24ನೇ ನವೆಂಬರ್‌ 2003 


ಅರ್ಜಿದಾರರು ವಿರುದ್ಧ ಪ್ರತಿವಾದಿಗಳು 
1) ಕಲಾ ಕೋಂ ಲೇಟ್‌ ತಿಮ್ಮರಾಯ, ವಯಸ್ಸು ಸುಮಾರು 25 ವರ್ಷ. ಡಿ.ಆರ್‌. ನಾಗರಾಜ್‌ ಬಿನ್‌ 
2) ಟಿ. ವಿಜಯ ಬಿನ್‌ ಲೇಟ್‌ ತಿಮ್ಮರಾಯ, ಡಿ.ಆರ್‌. ರೇವಣ್ಣ, ನಂ.8, "ಇ ಡೈರಿ 
ವಯಸ್ಸು ಸುಮಾರು 8 ವರ್ಷ. ಕ್ವಾಟರ್ಸ್‌, ಬೆಂಗಳೂರು. 


3) ಟಿ. ವಿನೋಧ ಬಿನ್‌ ತಿಮ್ಮದಾಯ ವಯಸ್ಸು ಸುಮಾರು 4 ವರ್ಷ. 
ವಾಸ: ನಂ.43, 19ನೇ ಕ್ರಾಸ್‌, 7ನೇ ಮೈನ್‌, ಬಿಟಿಎಂ 3ನೇ ಹಂತ, 
ಬೆಂಗಳೂರು. 
ಪ್ರಕಟಣೆ 
ಈ ಮೇಲೆ ವಿಳಾಸಿಸಿರುವ ಅರ್ಜಿದಾರರು ದಿನಾಂಕ: 8.7.2003 ರಂದು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು ಸಲ್ಲಿಸಿ 
ಶ್ರೀ ತಿಮ್ಮರಾಯ, ವಯಸ್ಸು ಸುಮಾರು 32 ವರ್ಷ ಅವರು ಮೇಲೆ ವಿಳಾಸಿಸಿರುವ ಪ್ರತಿವಾದಿ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾಗ 
ಉದ್ಯೋಗ ಸಮಯದಲ್ಲಿ ಅಪಘಾತ ಸಂಭವಿಸಿ ಮರಣ ಹೊಂದಿರುತ್ತಾರೆಂದು ತಿಳಿಸಿ, ಮೇಲೆ ವಿಳಾಸಿಸಿರುವ ಪ್ರತಿವಾದಿಗಳ ವಿರುದ್ಧ ಕ್ರಮ 
ತೆಗೆದುಕೊಂಡು ಕಾಯ್ದೆಯನ್ಹಯ ಪರಿಹಾರ ಹಾಗೂ ಇತರ ಉಪಶಮನಗಳನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯವನ್ನು 
ಪ್ರಾರ್ಥಿಸಿರುತ್ತಾರೆ. 
ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಪ್ರಕಟಣೆ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ ತಮ್ಮ 
ಆಕ್ಷೇಪಣೆಗಳೇನಾದರೂ ಇದ್ದರೆ ಹಾಗೂ ಅರ್ಜಿದಾರರಲ್ಲದೆ ತಾವೇನಾದರೂ ಮೃತರ ನಿಜವಾದ “ಅವಲಂಬಿತರು” ಎಂದು 
ಕೇಳಿಕೊಳ್ಳುವುದಾದರೆ ಅಂಥಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿವಸಗಳೊಳಗಾಗಿ ತಮ್ಮ ಆಕ್ಷೇಪಣೆ 


ಭಾಗ - ೩ ಕರ್ನಾಟಕ ರಾಜ್ಯಹತ, ಗುರುವಾರ, ಡಿಸೆಂಬರ್‌ ೧೮, ೨೦೦೩ ೧೮೫೫ 





ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲೀ ಅಥವಾ 
ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರು, 
ಪಿ.ಆರ್‌. 1326 ಉಪವಿಭಾಗ-6, ಬೆಂಗಳೂರು. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ, ಉಪವಿಭಾಗ-6, 
ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ , ಬೆಂಗಳೂರು - 29 
ಪ್ರಕರಣದ ಸಂಖ್ಯೆ: ಡಬ್ಲ್ಯೂಸಿಎ:ಎಫ್‌ಸಿ:ಸಿಆರ್‌-22/2003, ದಿನಾಂಕ: 24ನೇ ನವೆಂಬರ್‌ 2003 


ಅರ್ಜಿದಾರರು ವಿರುದ್ಧ ಪ್ರತಿವಾದಿಗಳು 
1) ನಾಗಮ್ಮಕೋಂ ಲೇಟ್‌ ರಾಮಪ್ಪ, ವಯಸ್ಸು ಸುಮಾರು 31 ವರ್ಷ. 1) ಶ್ರೀನಿವಾಸ್‌ ಬಿನ್‌ ಮುನಿವೆಂಕಟಪ್ಪ, 
2) ಮಾ: ಮಧನ್‌ಕುಮಾರ್‌ ಬಿನ್‌ ಲೇ. ರಾಮಪ್ಪ ನಂ.33, 1ನೇ ಕ್ರಾಸ್‌, ಶಾಮಣ್ಣ ಗಾರ್ಡನ್‌, 
ವಯಸ್ಸು ಸುಮಾರು 9 ವರ್ಷ. ಬೆಂಗಳೂರು-30. 
3) ಮಾ: ಚಂದ್ರಶೇಖರ್‌ ಬಿನ್‌ ಲೇ. ರಾಮಪ್ಪ 2) ನರಸಿಂಹಯ್ಯ ಬಿನ್‌ ಕದ್ರಪ್ಪ 
ವಯಸ್ಸು ಸುಮಾರು 2 ವರ್ಷ. ನಂ.87/1, ಸುಂಕಲ್‌ ಫಾರ್ಮ್‌ ರಸ್ತೆ, ವಿಲ್ಲನ್‌ 
ವಾಸ: ನಂ891, 1ನೇ ಕ್ರಾಸ್‌, ಸರ್ಕಾರಿ ಆಸ್ಪತ್ರೆ ಹಿಂಭಾಗ, ಗಾರ್ಡನ್‌, ಬೆಂಗಳೂರು-30. 
ಹೊಸ್‌ರೋಡ್‌, ಚನ್ನಕೇಶವ ನಗರ, ಬೆಂಗಳೂರು-68. 
ಪ್ರಕಟಣೆ 


ಈ ಮೇಲೆ ವಿಳಾಸಿಸಿರುವ ಅರ್ಜಿದಾರರು ದಿನಾಂಕ: 6.8.2003 ರಂದು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು ಸಲ್ಲಿಸಿ 
ಶ್ರೀ ರಾಮಪ್ಪ, ವಯಸ್ಸು ಸುಮಾರು 35 ವರ್ಷ ಅವರು ಮೇಲೆ ವಿಳಾಸಿಸಿರುವ 2ನೇ ಪ್ರತಿವಾದಿ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾಗ 
ಉದ್ಯೋಗ ಸಮಯದಲ್ಲಿ ಅಪಘಾತ ಸಂಭವಿಸಿ ಮರಣ ಹೊಂದಿರುತ್ತಾರೆಂದು ತಿಳಿಸಿ, ಮೇಲೆ ವಿಳಾಸಿಸಿರುವ 1 ಮತ್ತು 2ನೇ ಪ್ರತಿವಾದಿಗಳ 
ವಿರುದ್ಧ ಕ್ರಮ ತೆಗೆದುಕೊಂಡು ಕಾಯ್ದೆಯನ್ಹಯ ಪರಿಹಾರ ಹಾಗೂ ಇತರ ಉಪಶಮನಗಳನ್ನು ಕೊಡಿಸಿಕೊಡಬೇಕೆಂದು ಈ 
ನ್ಯಾಯಾಲಯವನ್ನು ಪ್ರಾರ್ಥಿಸಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಪ್ರಕಟಣೆ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ ತಮ್ಮ 
ಆಕ್ಷೇಪಣೆಗಳೇನಾದರೂ ಇದ್ದರೆ ಹಾಗೂ ಅರ್ಜಿದಾರರಲ್ಲದೆ ತಾವೇನಾದರೂ ಮೃತರ ನಿಜವಾದ “ಅವಲಂಬಿತರು? ಎಂದು 
ಕೇಳಿಕೊಳ್ಳುವುದಾದರೆ ಅಂಥಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿವಸಗಳೊಳಗಾಗಿ ತಮ್ಮ ಆಕ್ಷೇಪಣೆ 
ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲೀ ಅಥವಾ 
ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. 

ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರು, 
ಪಿ.ಆರ್‌. 1327 ಉಪವಿಭಾಗ-6, ಬೆಂಗಳೂರು. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ, ಉಪವಿಭಾಗ-6, 
ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು - 29 
ಪ್ರಕರಣದ ಸಂಖ್ಯೆ: ಡಬ್ಲ್ಯೂಸಿಎ:ಎಫ್‌ಸಿ:ಸಿಆರ್‌-23/2002, ದಿನಾಂಕ: 24ನೇ ನವೆಂಬರ್‌ 2003 


ಅರ್ಜಿದಾರರು ವಿರುದ್ಧ ಪ್ರತಿವಾದಿಗಳು 

1) ಶ್ರೀಮತಿ ಟಿ. ಸುಸೈ ಕೋಂ ಲೇ. ಗುರುಬಚನ್‌ ಸಿಂಗ್‌ 1) ಜಬೀನ್‌ ತಾಜ್‌ ಕೋಂ ಷೇಕ್‌ ಅಬ್ದುಲ್‌ ಸುಭಾನ್‌, 

(ಥ್ರ ಟೋನಿ, ವಯಸ್ಸು ಸುಮಾರು 36 ವರ್ಷ. ನಂ.275, 3ನೇ ಕ್ರಾಸ್‌, 4ನೇ ಮೈನ್‌, ಆರ್‌.ಟಿ.ನಗರ, 
2) ಮಾ: ಅನಿಲ್‌ ಬಿನ್‌ ಲೇ. ಗುರುಬಚನ್‌ ಸಿಂಗ್‌ ಪ ಬೆಂಗಳೂರು-32. 

ಟೋನಿ, ವಯಸ್ಸು ಸುಮಾರು 16 ವರ್ಷ. 2) ಓರಿಯಂಟಲ್‌ ಇನ್ಸುರೆನ್ಸ್‌ ಕಂ. ಲಿ., ನಂ.19/1, 1ನೇ 
3) ಜಿ. ಬಲ್‌ಬೀರ್‌ಸಿಂಗ್‌ ಬಿನ್‌ ಲೇ. ಗುರುಬಚನ್‌ ಮಹಡಿ, 3ನೇ ಕ್ರಾಸ್‌, ಶಂಕರ್‌ಮಠ್‌ ಕಾಂಪೌಂಡ್‌, 

ಸಿಂಗ್‌ ಯ ಟೋನಿ, ವಯಸ್ಸು ಸುಮಾರು 9 ವರ್ಷ. ಚಾಮರಾಜಪೇಟೆ, ಬೆಂಗಳೂರು-18. 

ವಾಸ: ೦/೦ ಉಡುಪಿ ಸ್ಟೋರ್ಸ್‌, 7ನೇ ಕ್ರಾಸ್‌, 3) ಶ್ರೀ ನೂರ್‌, ಆಲ್‌-ಹಲ್ಲಾಲ್‌ ಇಂಗ್ಲೀಷ್‌ ನರ್ಸರಿ ಅಂಡ್‌ 

ಲಕ್ಷ್ಮಣ ಲೇಔಟ್‌, ಭವಾನಿ ನಗರ್‌, ಪ್ರೆಮರಿ ಸ್ಕೂಲ್‌, ಸೌತ್‌ ಕ್ರಾಸ್‌ ಸ್ಟೀಟ್‌, ನೀಲಸಂದ್ರ, 

ಬೆಂಗಳೂರು-29. ಬೆಂಗಳೂರು-47. 

ಪ್ರಕಟಣೆ 


ಈ ಮೇಲೆ ವಿಳಾಸಿಸಿರುವ ಅರ್ಜಿದಾರರು ದಿನಾಂಕ: 21.10.2002 ರಂದು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು ಸಲ್ಲಿಸಿ 
ಶ್ರೀ ಗುರುಬಚನ್‌ ಸಿಂಗ್‌ (9 ಟೋನಿ, ವಯಸ್ಸು ಸುಮಾರು 43 ವರ್ಷ ಅವರು ಮೇಲೆ ವಿಳಾಸಿಸಿರುವ ಒಂದನೇ ಪ್ರತಿವಾದಿ ಸಂಸ್ಥೆಯಲ್ಲಿ 
ಕೆಲಸ ನಿರ್ವಹಿಸುತ್ತಿದ್ದಾಗ ಉದ್ಯೋಗ ಸಮಯದಲ್ಲಿ ಅಪಘಾತ ಸಂಭವಿಸಿ ಮರಣ ಹೊಂದಿರುತ್ತಾರೆಂದು ತಿಳಿಸಿ, ಮೇಲೆ ವಿಳಾಸಿಸಿರುವ 1, 
2 ಮತ್ತು 3ನೇ ಪ್ರತಿವಾದಿಗಳ ವಿರುದ್ಧ ಕ್ರಮ ತೆಗೆದುಕೊಂಡು ಕಾಯ್ದೆಯನ್ವಯ ಪರಿಹಾರ ಹಾಗೂ ಇತರ ಉಪಶಮನಗಳನ್ನು 
ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯವನ್ನು ಪ್ರಾರ್ಥಿಸಿರುತ್ತಾರೆ. 


೧೮೫೬ ಕರ್ನಾಟಕ ರಾಜ್ಮಪತ್ರ, ಗುರುವಾರ, ಡಿಸೆಂಬರ್‌ ೧೮, ೨೦೦೩ ಭಾಗ - ೩ 





ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಪ್ರಕಟಣೆ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ ತಮ್ಮ 
ಆಕ್ಷೇಪಣೆಗಳೇನಾದರೂ ಇದ್ದರೆ ಹಾಗೂ ಅರ್ಜಿದಾರರಲ್ಲದೆ ತಾವೇನಾದರೂ ಮೃತರ ನಿಜವಾದ “ಅವಲಂಬಿತರು? ಎಂದು 
ಕೇಳಿಕೊಳ್ಳುವುದಾದರೆ ಅಂಥಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿವಸಗಳೊಳಗಾಗಿ ತಮ್ಮ ಆಕ್ಷೇಪಣೆ 
ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲೀ ಅಥವಾ 
ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರು, 
ಪಿ.ಆರ್‌. 1328 ಉಪವಿಭಾಗ-6, ಬೆಂಗಳೂರು. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ, ಉಪವಿಭಾಗ-6, 
ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು - 29 
ಪ್ರಕರಣದ ಸಂಖ್ಯೆ: ಡಬ್ಲ್ಯೂಸಿಎ:ಎಫ್‌ಸಿ:ಸಿಆರ್‌-23/2003, ದಿನಾಂಕ: 14ನೇ ನವೆಂಬರ್‌ 2003 


ಅರ್ಜಿದಾರರು ವಿರುದ್ಧ ಪ್ರತಿವಾದಿಗಳು 
1) ಮಾ: ಸೈಯದ್‌ ಮಸೂದ್‌, 12 ವರ್ಷ. 1) ಮೆ: ಶರ್ಮಾ ಟ್ರಾನ್ಸ್‌ಫೋರ್ಟ್ಸ್‌, ನಂ.320, 
2) ಕು: ಸೌಶೀನ್‌ ತಾಜ್‌, 15 ವರ್ಷ. ಟಿಎಸ್‌ಪಿ ರಸ್ತೆ, ಕಲಾಸಿಪಾಳ್ಯ, ಬೆಂಗಳೂರು-2. 
3) ಕು: ಮಾಹೀನ್‌ ತಾಜ್‌, 10 ವರ್ಷ. 2) ಯುನೈಟೆಡ್‌ ಇಂಡಿಯಾ ಇನ್ನುರೆನ್ಸ್‌ ಕಂ. ಲಿ., 
ವಾಸ: ಕೇರಾಫ್‌ ಇಕ್ಬಾಲ್‌ ಅಹಮೆದ್‌, ನಂ.574, ಚಿಕ್ಕಪೇಟೆ ಬ್ರಾಂಚ್‌, ನಂ.40, 1ನೇ ಮಹಡಿ, 
ರಾಗಿಗುಡ್ಡ 2ನೇ ಹಂತ, ಜೆ.ಪಿ.ನಗರ, ಬೆಂಗಳೂರು. ಲಕ್ಷ್ಮೀ ಕಾಫ್ಲೆಕ್ಸ್‌, ಕೆ.ಆರ್‌. ರಸ್ತೆ, ಬೆಂಗಳೂರು. 
ಪ್ರಕಟಣೆ 


ಈ ಮೇಲೆ ವಿಳಾಸಿಸಿರುವ ಅರ್ಜಿದಾರರು ದಿನಾಂಕ: 21.8.2003 ರಂದು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು ಸಲ್ಲಿಸಿ 
ಶ್ರೀ ಸೈಯದ್‌ ಅಲ್ಲಿ ಬಕಾಶ್‌, ಅವರು ಮೇಲೆ ವಿಳಾಸಿಸಿರುವ ಒಂದನೇ ಪ್ರತಿವಾದಿ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾಗಾ ಉದ್ಯೋಗ 
ಸಮಯದಲ್ಲಿ ಅಪಘಾತ ಸಂಭವಿಸಿ ಮರಣ ಹೊಂದಿರುತ್ತಾರೆಂದು ತಿಳಿಸಿ, ಮೇಲೆ ವಿಳಾಸಿಸಿರುವ 1 ಮತ್ತು 2ನೇ ಪ್ರತಿವಾದಿಗಳ ವಿರುದ್ಧ 
ಕ್ರಮ ತೆಗೆದುಕೊಂಡು ಕಾಯ್ದೆಯನ್ವಯ ಪರಿಹಾರ ಹಾಗೂ ಇತರ ಉಪಶಮನಗಳನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯವನ್ನು 
ಪ್ರಾರ್ಥಿಸಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಪ್ರಕಟಣೆ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ ತಮ್ಮ 
ಆಕ್ಷೇಪಣೆಗಳೇನಾದರೂ ಇದ್ದರೆ ಹಾಗೂ ಅರ್ಜಿದಾರರಲ್ಲದೆ ತಾವೇನಾದರೂ ಮೃತರ ನಿಜವಾದ “ಅವಲಂಬಿತರು” ಎಂದು 
ಕೇಳಿಕೊಳ್ಳುವುದಾದರೆ ಅಂಥಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿವಸಗಳೊಳಗಾಗಿ ತಮ್ಮ ಆಕ್ಷೇಪಣೆ 
ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲೀ ಅಥವಾ 
ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. 

ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರು, 
ಪಿ.ಆರ್‌. 1329 ಉಪವಿಭಾಗ-6, ಬೆಂಗಳೂರು. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ, ಉಪವಿಭಾಗ-6, 
ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು - 29 
ಪ್ರಕರಣದ ಸಂಖ್ಯೆ: ಡಬ್ಲ್ಯೂಸಿಎ:ಎಫ್‌ಸಿ:ಸಿಆರ್‌-24/2003, ದಿನಾಂಕ: 22ನೇ ನವೆಂಬರ್‌ 2003 


ಅರ್ಜಿದಾರರು ವಿರುದ್ಧ ಪ್ರತಿವಾದಿಗಳು 

1) ಸೈಯದ್‌ ಇಬ್ರಾಹಿಂ, 70 ವರ್ಷ 1) ಬೆಂಗಳೂರು ಸೇಫ್‌ಟೀ ಗ್ಲಾಸ್‌ ವರ್ಕ್ಸ್‌, 

ಬಿನ್‌ ಲೇ. ಸೈಯದ್‌ ಸನ್ನು ಸಾಬ್‌. ನಂ.ಎ-72, ಹೊಸೂರು ರಸ್ತೆ, ಬೊಮಸಂದ್ರ, 
2) ಶ್ಶಾಹಿಂ ತಾಜ್‌, 32 ವರ್ಷ, ಕೋಂ ಲೇ. ಅಸ್ಸಾಂ ಪಾಷಾ ಆನೇಕಲ್‌ ತಾಲ್ಲೂಕು, ಬೆಂಗಳೂರು ನಗರ ಜಿಲ್ಲೆ. 
3) ಜಬೀನ್‌ ತಾಜ್‌, 16 ವರ್ಷ, ಮಗಳು ಲೇ. ಅಸ್ಲಾಂ ಪಾಷಾ 2) ದಿ ನ್ಯೂ ಇಂಡಿಯಾ ಅಶ್ಕುರೆನ್ಸ್‌ ಕಂ. ಲಿ., 
4) ಜಬೀಉಲ್ಲಾ 13 ವರ್ಷ, ಬಿನ್‌ ಅಸ್ಸಾಂ ಪಾಷಾ. 1ನೇ ಮಹಡಿ, ಕೆಐಎಡಿಬಿ ಕಾಂಪ್ಲೆಕ್ಸ್‌, 

ವಾಸ: ಬಂಗ್ಲಪೇಟ್‌, ನೂರಾಸಿ ಮಸೀದಿ ಹತ್ತಿರ, ಹೆಬ್ಬಗೋಡಿ, ಹೊಸೂರು ರಸ್ತೆ, ಬೊಮ್ಮಸಂದ್ರ, 

ಆನೇಕಲ್‌ ತಾಲ್ಲೂಕು, ಬೆಂಗಳೂರು ನಗರ ಜಿಲ್ಲೆ. ಬೆಂಗಳೂರು-562 158. 

ಪ್ರಕಟಣೆ 


ಈ ಮೇಲೆ ವಿಳಾಸಿಸಿರುವ ಅರ್ಜಿದಾರರು ದಿನಾಂಕ: 22.8.2003 ರಂದು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು ಸಲ್ಲಿಸಿ 
ಶ್ರೀ ಅಸ್ಸಾಂ ಪಾಷಾ, ವಯಸ್ಸು ಸುಮಾರು 35 ವರ್ಷ ಅವರು ಮೇಲೆ ವಿಳಾಸಿಸಿರುವ 1ನೇ ಪ್ರತಿವಾದಿ ಸಂಸ್ಥೆಯಲ್ಲಿ ಕೆಲಸ 
ನಿರ್ವಹಿಸುತ್ತಿದ್ದಾಗ ಉದ್ಯೋಗ ಸಮಯದಲ್ಲಿ ಅಪಘಾತ ಸಂಭವಿಸಿ ಮರಣ ಹೊಂದಿರುತ್ತಾರೆಂದು ತಿಳಿಸಿ, ಮೇಲೆ ವಿಳಾಸಿಸಿರುವ 1 ಮತ್ತು 
2ನೇ ಪ್ರತಿವಾದಿಗಳ ವಿರುದ್ಧ ಕ್ರಮ ತೆಗೆದುಕೊಂಡು ಕಾಯ್ದೆಯನ್ಹಯ ಪರಿಹಾರ ಹಾಗೂ ಇತರ ಉಪಶಮನಗಳನ್ನು ಕೊಡಿಸಿಕೊಡಬೇಕೆಂದು 
ಈ ನ್ಯಾಯಾಲಯವನ್ನು ಪ್ರಾರ್ಥಿಸಿರುತ್ತಾರೆ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೮, ೨೦೦೩ ೧೮೫೭ 





ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಪ್ರಕಟಣೆ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ ತಮ್ಮ 
ಆಕ್ಷೇಪಣೆಗಳೇನಾದರೂ ಇದ್ದರೆ ಹಾಗೂ ಅರ್ಜಿದಾರರಲ್ಲದೆ ತಾವೇನಾದರೂ ಮೃತರ ನಿಜವಾದ “ಅವಲಂಬಿತರು? ಎಂದು 
ಕೇಳಿಕೊಳ್ಳುವುದಾದರೆ ಅಂಥಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿವಸಗಳೊಳಗಾಗಿ ತಮ್ಮ ಆಕ್ಷೇಪಣೆ 
ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲೀ ಅಥವಾ 
ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರು, 
ಪಿ.ಆರ್‌. 1330 ಉಪವಿಭಾಗ-6, ಬೆಂಗಳೂರು. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ, ಉಪವಿಭಾಗ-6, 
ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು - 29 
ಪ್ರಕರಣದ ಸಂಖ್ಯೆ: ಡಬ್ಲ್ಯೂಸಿಎ:ಎಫ್‌ಸಿ:ಸಿಆರ್‌-25/2002, ದಿನಾಂಕ: 24ನೇ ನವೆಂಬರ್‌ 2003 


ಅರ್ಜಿದಾರರು ವಿರುದ್ಧ ಪ್ರತಿವಾದಿಗಳು 

1) ಬಸವರಾಜು ಬಿನ್‌ ಕೆಂಪಯ್ಯ, 1) ಐಯಾಜ್‌ ಷರೀಫ್‌, ನಂ.333, 1ನೇ ಮಹಡಿ, 6ನೇ 

ವಯಸ್ಸು ಸುಮಾರು 45 ವರ್ಷ. ಕ್ರಾಸ್‌, 11ನೇ ಮೈನ್‌, ಇಡಬ್ಲ್ಯೂಎಸ್‌ ಲೇಔಟ್‌, 1ನೇ 
2) ಶ್ರೀಮತಿ ಅಂಬಿಕಾ ಕೋಂ ಬಸವರಾಜು, ಹಂತ, ಬಿಟಿಎಂ ಲೇಔಟ್‌, ಬೆಂಗಳೂರು. 

ವಯಸ್ಸು ಸುಮಾರು 40 ವರ್ಷ. 2) ದಿ ಓರಿಯಂಟಲ್‌ ಇನ್ಸುರೆನ್ಸ್‌ ಕಂ. ಲಿ., 

ವಾಸ: ಹಾರೋಹಳ್ಳಿ, ಕನಕಪುರ, ಮುಖ್ಯ ರಸ್ತೆ, 5474-5, 2ನೇ ಮಹಡಿ, ಎಸ್ಸಾರ್‌ ಮ್ಯಾನ್‌ಷನ್‌, 

ಬೆಂಗಳೂರು ಜಿಲ್ಲೆ. ಆರ್‌.ವಿ. ರಸ್ತೆ, ಬಸವನಗುಡಿ, ಬೆಂಗಳೂರು. 

ಪ್ರಕಟಣೆ 


ಈ ಮೇಲೆ ವಿಳಾಸಿಸಿರುವ ಅರ್ಜಿದಾರರು ದಿನಾಂಕ: 8.10.2002 ರಂದು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು ಸಲ್ಲಿಸಿ 
ಶ್ರೀ ಮಂಜುನಾಥ್‌, ವಯಸ್ಸು ಸುಮಾರು 19 ವರ್ಷ ಅವರು ಮೇಲೆ ವಿಳಾಸಿಸಿರುವ 1ನೇ ಪ್ರತಿವಾದಿ ಸಂಸ್ಥೆಯಲ್ಲಿ ಕೆಲಸ 
ನಿರ್ವಹಿಸುತ್ತಿದ್ದಾಗ ಉದ್ಯೋಗ ಸಮಯದಲ್ಲಿ ಅಪಘಾತ ಸಂಭವಿಸಿ ಮರಣ ಹೊಂದಿರುತ್ತಾರೆಂದು ತಿಳಿಸಿ, ಮೇಲೆ ವಿಳಾಸಿಸಿರುವ 1 ಮತ್ತು 
2ನೇ ಪ್ರತಿವಾದಿಗಳ ವಿರುದ್ಧ ಕ್ರಮ ತೆಗೆದುಕೊಂಡು ಕಾಯ್ದೆಯನ್ವಯ ಪರಿಹಾರ ಹಾಗೂ ಇತರ ಉಪಶಮನಗಳನ್ನು ಕೊಡಿಸಿಕೊಡಬೇಕೆಂದು 
ಈ ನ್ಯಾಯಾಲಯವನ್ನು ಪ್ರಾರ್ಥಿಸಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಪ್ರಕಟಣೆ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ ತಮ್ಮ 
ಆಕ್ಷೇಪಣೆಗಳೇನಾದರೂ ಇದ್ದರೆ ಹಾಗೂ ಅರ್ಜಿದಾರರಲ್ಲದೆ ತಾವೇನಾದರೂ ಮೃತರ ನಿಜವಾದ “ಅವಲಂಬಿತರು? ಎಂದು 
ಕೇಳಿಕೊಳ್ಳುವುದಾದರೆ ಅಂಥಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿವಸಗಳೊಳಗಾಗಿ ತಮ್ಮ ಆಕ್ಷೇಪಣೆ 
ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲೀ ಅಥವಾ 
ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. 

ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರು, 
ಪಿ.ಆರ್‌. 1331 ಉಪವಿಭಾಗ-6, ಬೆಂಗಳೂರು. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ, ಉಪವಿಭಾಗ-6, 
ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು - 29 
ಪ್ರಕರಣದ ಸಂಖ್ಯೆ: ಡಬ್ಲ್ಯೂಸಿಎ:ಎಫ್‌ಸಿ:ಸಿಆರ್‌-26/2002, ದಿನಾಂಕ: 24ನೇ ನವೆಂಬರ್‌ 2003 


ಅರ್ಜಿದಾರರು ವಿರುದ್ಧ ಪ್ರತಿವಾದಿಗಳು 
1) ಶ್ರೀಮತಿ ಪರ್ವೀನ್‌ ತಾಜ್‌ ಕೋಂ ಲೇಟ್‌ ಮೊಹಮದ್‌ ಅಯ್ಯುಬ್‌ 1) ದಿ ಓರಿಯಂಟಲ್‌ ಇನ್ಸುರೆನ್ಸ್‌ ಕಂ. ಲಿ., 
ಭಾಷಾ ಈ ಅಯ್ಯುಬ್‌ ಪಾಷಾ, ವಯಸ್ಸು ಸುಮಾರು 28 ವರ್ಷ. ನಂ.10, ನಾಗಪ್ರಕಾಶ್‌ ಛೇಂಬರ್ಸ್‌, 2ನೇ 
2) ಮಾ: ಮೊಹಮದ್‌ ಯೂನೂಸ್‌ ಬಿನ್‌ ಲೇಟ್‌ ಮೊಹಮದ್‌ ಅಯ್ಯುಬ್‌ ಮಹಡಿ, 4ನೇ ಕ್ರಾಸ್‌, 3ನೇ ಮೈನ್‌, 
ಭಾಷಾ (9 ಅಯ್ಯುಬ್‌ ಪಾಷಾ, ವಯಸ್ಸು ಸುಮಾರು 5 ವರ್ಷ. ಚಾಮರಾಜ ಪೇಟೆ, ಬೆಂಗಳೂರು-18. 
3) ಮೊಹಮದ್‌ ಖಾಸೀಂ ಸಾಬ್‌ ಬಿನ್‌ ಲೇಟ್‌ ಮೊಹಮದ್‌ ಸಾಬ್‌, 2) ಎ. ಸುಬ್ಬರಾಯುಡು ಬಿನ್‌ ಒಬಲರೆಡ್ಡಿ, 
ವಯಸ್ಸು ಸುಮಾರು 76 ವರ್ಷ. ನಂ.19, ಫೋರ್ಟ್‌-ಬಿ, ಕಲಾಸಿಪಾಳ್ಯ, 
ವಾಸ: 4ನೇ ಕ್ರಾಸ್‌, ಬನ್ನೇರುಘಟ್ಟ ಮುಖ್ಯ ರಸ್ತೆ, ಬಸಿಲ್ಲಾ ನಗರ, ಬೆಂಗಳೂರು-3. 
ಬೆಂಗಳೂರು. 
ಪ್ರಕಟಣೆ 


ಈ ಮೇಲೆ ವಿಳಾಸಿಸಿರುವ ಅರ್ಜಿದಾರರು ದಿನಾಂಕ: 3.9.2002 ರಂದು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು ಸಲ್ಲಿಸಿ 
ಶ್ರೀ ಮೊಹಮದ್‌ ಅಯ್ಯೂಬ್‌ ಭಾಷಾ (9 ಅಯ್ಯುಬ್‌ ಪಾಷಾ, ವಯಸ್ಸು ಸುಮಾರು 34 ವರ್ಷ ಅವರು ಮೇಲೆ ವಿಳಾಸಿಸಿರುವ ಎರಡನೇ 
ಪ್ರತಿವಾದಿ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾಗ ಉದ್ಯೋಗ ಸಮಯದಲ್ಲಿ ಅಪಘಾತ ಸಂಭವಿಸಿ ಮರಣ ಹೊಂದಿರುತ್ತಾರೆಂದು ತಿಳಿಸಿ, 


೧೮೫೮ ಕರ್ನಾಟಕ ರಾಜ್ಮಪತ್ರ, ಗುರುವಾರ, ಡಿಸೆಂಬರ್‌ ೧೮, ೨೦೦೩ ಭಾಗ - ೩ 





ಮೇಲೆ ವಿಳಾಸಿಸಿರುವ 1 ಮತ್ತು 2ನೇ ಪ್ರತಿವಾದಿಗಳ ವಿರುದ್ಧ ಕ್ರಮ ತೆಗೆದುಕೊಂಡು ಕಾಯ್ದೆಯನ್ವಯ ಪರಿಹಾರ ಹಾಗೂ ಇತರ 
ಉಪಶಮನಗಳನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯವನ್ನು ಪ್ರಾರ್ಥಿಸಿರುತ್ತಾರೆ. 
ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಪ್ರಕಟಣೆ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ ತಮ್ಮ 
ಆಕ್ಷೇಪಣೆಗಳೇನಾದರೂ ಇದ್ದರೆ ಹಾಗೂ ಅರ್ಜಿದಾರರಲ್ಲದೆ ತಾವೇನಾದರೂ ಮೃತರ ನಿಜವಾದ “ಅವಲಂಬಿತರು” ಎಂದು 
ಕೇಳಿಕೊಳ್ಳುವುದಾದರೆ ಅಂಥಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿವಸಗಳೊಳಗಾಗಿ ತಮ್ಮ ಆಕ್ಷೇಪಣೆ 
ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲೀ ಅಥವಾ 
ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರು, 

ಪಿ.ಆರ್‌. 1332 ಉಪವಿಭಾಗ-6, ಬೆಂಗಳೂರು. 

ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ, ಉಪವಿಭಾಗ-6, 

ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು - 29 
ಪ್ರಕರಣದ ಸಂಖ್ಯೆ: ಡಬ್ಲ್ಯೂಸಿಎ:ಎಫ್‌ಸಿ:ಸಿಆರ್‌-27/2003, ದಿನಾಂಕ: 22ನೇ ನವೆಂಬರ್‌ 2003 


ಅರ್ಜಿದಾರರು ವಿರುದ್ಧ ಪ್ರತಿವಾದಿಗಳು 
1) ಶ್ರೀಮತಿ ಯಲ್ಲಮ್ಮಕೋಂ ಲೇಟ್‌ ನಾರಾಯಣರೆಡ್ಡಿ ಸ 1) ಶ್ರೀನಿವಾಸ ಬಿನ್‌ ಮುನಿಸ್ವಾಮಪ್ಪ, ಸೀತನಾಯಕನ ಹಳ್ಳಿ, 
ವಯಸ್ಸು ಸುಮಾರು 50 ವರ್ಷ. ಹೆಚ್‌. ಹೊಸಕೋಟೆ ಪಿಒ, ಲಕ್ಕೂರು ಹೋಬಳಿ, 
ನಾರಾಯಣ ಘಟ್ಟ ವಿಲೇಜ್‌, ಆನೇಕಲ್‌ ತಾಲ್ಲೂಕು, ಮಾಲೂರು ತಾಲ್ಲೂಕು, ಕೋಲಾರ ಜಿಲ್ಲೆ. 
ಬೆಂಗಳೂರು ಜಿಲ್ಲೆ. 2) ಓರಿಯಂಟಲ್‌ ಇನ್ಸುರೆನ್ಸ್‌ ಕಂ. ಲಿ., ಸಿ.ಬಿ.ಒ.2, 1/1, 
ಕಾನಾಟ್‌ ರಸ್ತೆ, ಕ್ವೀನ್ಸ್‌ ರಸ್ತೆ ಕ್ರಾಸ್‌, ಬೆಂಗಳೂರು-52. 
ಪ್ರಕಟಣೆ 


ಈ ಮೇಲೆ ವಿಳಾಸಿಸಿರುವ ಅರ್ಜಿದಾರರು ದಿನಾಂಕ: 8.10.2003 ರಂದು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು ಸಲ್ಲಿಸಿ 
ಶ್ರೀ ವೇಣುಗೋಪಾಲ ರೆಡ್ಡಿ, ವಯಸ್ಸು ಸುಮಾರು 25 ವರ್ಷ ಅವರು ಮೇಲೆ ವಿಳಾಸಿಸಿರುವ ಒಂದನೇ ಪ್ರತಿವಾದಿ ಸಂಸ್ಥೆಯಲ್ಲಿ ಕೆಲಸ 
ನಿರ್ವಹಿಸುತ್ತಿದ್ದಾಗ ಉದ್ಯೋಗ ಸಮಯದಲ್ಲಿ ಅಪಘಾತ ಸಂಭವಿಸಿ ಮರಣ ಹೊಂದಿರುತ್ತಾರೆಂದು ತಿಳಿಸಿ, ಮೇಲೆ ವಿಳಾಸಿಸಿರುವ 1 ಮತ್ತು 
2ನೇ ಪ್ರತಿವಾದಿಗಳ ವಿರುದ್ಧ ಕ್ರಮ ತೆಗೆದುಕೊಂಡು ಕಾಯ್ದೆಯನ್ವಯ ಪರಿಹಾರ ಹಾಗೂ ಇತರ ಉಪಶಮನಗಳನ್ನು ಕೊಡಿಸಿಕೊಡಬೇಕೆಂದು 
ಈ ನ್ಯಾಯಾಲಯವನ್ನು ಪ್ರಾರ್ಥಿಸಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಪ್ರಕಟಣೆ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ ತಮ್ಮ 
ಆಕ್ಷೇಪಣೆಗಳೇನಾದರೂ ಇದ್ದರೆ ಹಾಗೂ ಅರ್ಜಿದಾರರಲ್ಲದೆ ತಾವೇನಾದರೂ ಮೃತರ ನಿಜವಾದ “ಅವಲಂಬಿತರು” ಎಂದು 
ಕೇಳಿಕೊಳ್ಳುವುದಾದರೆ ಅಂಥಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿವಸಗಳೊಳಗಾಗಿ ತಮ್ಮ ಆಕ್ಷೇಪಣೆ 
ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲೀ ಅಥವಾ 
ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. 

ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರು, 
ಪಿ.ಆರ್‌. 1333 ಉಪವಿಭಾಗ-6, ಬೆಂಗಳೂರು. 
ಕೃಷಿ ಮಾರಾಟ ಇಲಾಖೆ 
ಕೃಷಿ ಮಾರಾಟ ನಿರ್ದೇಶಕರ ಕಛೇರಿ, ನಂ.16, 11ನೇ ರಾಜಭವನ ರಸ್ತೆ, ಪಿ.ಬಿ.ನಂ.5309, ಬೆಂಗಳೂರು 
ಅಧಿಸೂಚನೆ ಸಂಖ್ಯೆ: ಕೃಮಾಇ:09:ಚುನಾವ:2002, ದಿನಾಂಕ: 25ನೇ ನವೆಂಬರ್‌ 2003 

ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) ಕಾಯ್ದೆ, 1966ರ ಪ್ರಕರಣ 102 ಹಾಗೂ ನಿಯಮಾವಳಿಗಳು, 
1968ರ ನಿಯಮ 88ಐ ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕದಲ್ಲಿನ ಕೃಷಿ ಮಾರಾಟ ಇಲಾಖೆಯ ನಿರ್ದೇಶಕನಾಗಿರುವ 
ಸೈಯದ್‌ ಜಮೀರ್‌ ಪಾಷಾ ಆದ ನಾನು, ಈ ಕೆಳಕಂಡ ಜಿಲ್ಲೆಗಳಿಂದ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಗೆ ಆಯ್ಕೆಯಾದ 
ಸದಸ್ಯರುಗಳ ಹೆಸರುಗಳನ್ನು ಈ ಕೆಳಕಂಡಂತೆ ಪ್ರಕಟಿಸುತ್ತೇನೆ. 





























ಕ್ರ.ಸಂ. ಜಿಲ್ಲೆಯ ಹೆಸರು ಆಯ್ಕೆಯಾದ ಸದಸ್ಯರುಗಳ ಹೆಸರು 

1 2 3 
1 ಬೆಂಗಳೂರು ಗ್ರಾಮಾಂತರ ಶ್ರೀ ಎಸ್‌.ಜೆ. ಜಯರಾಮೇಗೌಡ, ಅಧ್ಯಕ್ಷರು, 

ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಕನಕಪುರ. 
2 ಶಿವಮೊಗ್ಗ ಶ್ರೀ ಹೆಚ್‌. ಆನಂದಪ್ಪ, ಅಧ್ಯಕ್ಷರು, 

ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಶಿವಮೊಗ್ಗ. 

(7 

3 ತುಮಕೂರು ಶ್ರೀ ಡಿ.ಇ. ಕುಮಾರಸ್ವಾಮಿ, ಅಧ್ಯಕ್ಷರು, 

ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಹುಳಿಯಾರು. 





ಭಾಗ - ೩ ಕರ್ನಾಟಕ ರಾಜ್ಮಪತ್ರ, ಗುರುವಾರ, ಡಿಸೆಂಬರ್‌ ೧೮, ೨೦೦೩ ೧೮೫೯ 


















































2 3 
4 ಮೈಸೂರು ಶ್ರೀ ಎನ್‌. ಗುರುಸ್ವಾಮಿ, ಅಧ್ಯಕ್ಷರು, 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ನಂಜನಗೂಡು. 
5 ಚಿಕ್ಕಮಗಳೂರು ಶ್ರೀ ಕೆ.ಎಂ. ಗಂಗಾಧರ, ಅಧ್ಯಕ್ಷರು, 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಕೊಪ್ಪ. 
6 ಮಂಡ್ಯ ಶ್ರೀ ಆರ್‌.ಎ. ನಾಗಣ್ಣ, ಅಧ್ಯಕ್ಷರು, 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಪಾಂಡವಪುರ. 
7 ಬಿಜಾಪುರ ಶ್ರೀ ಸಿದ್ದಪ್ಪ ಸಿದ್ದಗೊಂಡಪ್ಪ ಹಿರೇ ಕುರುಬರ, ಅಧ್ಯಕ್ಷರು, 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಸಿಂಧಗಿ. 
8 ಧಾರವಾಡ ಶ್ರೀ ಶಾನಪ್ಪಗೌಡ ರಾಮನಗೌಡ ಪಾಟೀಲ, ಅಧ್ಯಕ್ಷರು, 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಕಲಘಟಗಿ. 
9 ಹಾವೇರಿ ಶ್ರೀ ಪುಟ್ಟಪ್ಪ ಕಲ್ಲಪ್ಪ ಕುಂದಗೋಳ, ಅಧ್ಯಕ್ಷರು, 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಶಿಗ್ಗಾಂವ್‌. 
10 ಉತ್ತರ ಕನ್ನಡ ಶ್ರೀ ಕೊಟ್ರಬಸಪ್ಪ ಬಸಲಿಂಗಪ್ಪ ಕೊಳ್ಳಾನವರ್‌, ಅಧ್ಯಕ್ಷರು, 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಮುಂಡಗೋಡ. 
11 ಬಳ್ಳಾರಿ ಶ್ರೀ ಕೆ.ಎಂ. ಶಶಿಧರ, ಅಧ್ಯಕ್ಷರು, 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಕೊಟ್ಟೂರು. 
12 ರಾಯಚೂರು ಶ್ರೀ ಕೆ. ಶಾಂತಪ್ಪ, ಅಧ್ಯಕ್ಷರು, 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ರಾಯಚೂರು. 
13 ಗುಲ್ಬರ್ಗಾ ಶ್ರೀ ಧೂಳಪ್ಪ ದೊಡ್ಡಮನಿ, ಅಧ್ಯಕ್ಷರು, 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಸೇಡಂ. 





ಸೈಯದ್‌ ಜಮೀರ್‌ ಪಾಷಾ 
ಪಿ.ಆರ್‌. 1334 ನಿರ್ದೇಶಕರು. 
ಸಹಕಾರ ಸಂಘಗಳ ಉಪನಿಬಂಧಕರು, ದಾವಣಗೆರೆ ಜಿಲ್ಲೆ, ದಾವಣಗೆರೆ 
ವಿಷಯ: ಸ್ಥಗಿತಗೊಂಡಿರುವ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಹುಣಸೇಹಳ್ಳಿ, ಹರಪನಹಳ್ಳಿ ತಾಲ್ಲೂಕು ಇದನ್ನು 
1959ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 72 ಮತ್ತು 73 ರನ್ವಯ ಸಮಾಪನೆಗೊಳಿಸುವ ಬಗ್ಗೆ. 
ಉಲ್ಲೇಖ: 1. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಹರಪನಹಳ್ಳಿ ಇವರ ಪ್ರಸ್ತಾವನೆ ದಿನಾಂಕ: 12.11.2002. 
2. ಈ ಕಛೇರಿಯ ಕಾರಣ ಕೇಳಿ ನೋಟೀಸು ಸಮ ಸಂಖ್ಯೆ ದಿನಾಂಕ: 29.03.2003. 
3. ಸಹಕಾರ ಅಭಿವೃದ್ಧಿ ಅಧಿಕಾರಿ, ಹರಪನಹಳ್ಳಿ ಇವರ ಪತ್ರ ದಿನಾಂಕ: 29.9.2003. 
ಪ್ರಸ್ತಾವನೆ: 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಹರಪನಹಳ್ಳಿ ಇವರು ಉಲ್ಲೇಖ (1) ರಲ್ಲಿ ಕಾಣಿಸಿದ ಪ್ರಸ್ತಾವನೆ ಪ್ರಕಾರ 
ಮೇಲ್ಕಂಡ ಸಂಘದ ಕಾರ್ಯಚಟುವಟಿಕೆಗಳು ಅನೇಕ ವರ್ಷಗಳಿಂದ ಸ್ಥಗಿತಗೊಂಡಿರುತ್ತವೆ. ಸಂಘದ ಆಡಳಿತ ಸಮಿತಿಯವರು ಸಂಘದ 
ಅಭಿವೃದ್ಧಿ ಬಗ್ಗೆ ಗಮನಹರಿಸುವಲ್ಲಿ ವಿಫಲರಾಗಿರುತ್ತಾರೆ ಮತ್ತು ಸಂಘವನ್ನು ಪುನಃಶ್ಚೇತನಗೊಳಿಸುವಲ್ಲಿ ಆಸಕ್ತಿ ಇರುವುದಿಲ್ಲ. ಈ ಬಗ್ಗೆ 
ಉಲ್ಲೇಖ (2)ರ ನೋಟೀಸು ನೀಡಿದ್ದು, ಅವರಿಗೆ ನೋಟೀಸು ಜಾರಿಯಾದ ಬಗ್ಗೆ ಉಲ್ಲೇಖ (3) ರಲ್ಲಿ ಸ್ವೀಕೃತಿ ಈ ಕಛೇರಿಗೆ ತಲುಪಿದೆ. 
ಆದಾಗ್ಯೂ ಅವರು ಯಾವುದೇ ಸಮಜಾಯಿಷಿ ಅಥವಾ ಪ್ರತಿಕ್ರಿಯೆಯನ್ನು ನೀಡದೇ ನಿರುತ್ಸಾಹ ತೋರಿಸಿರುತ್ತಾರೆ. ಈ ಸಂಘದಿಂದ ಸಂಘದ 
ಸದಸ್ಯರಿಗೆ ಯಾವ ರೀತಿಯ ಪ್ರಯೋಜನವೂ ದೊರೆಯುತ್ತಿಲ್ಲ. ಇದರಿಂದ ಸಂಘವು ಪುನಃಶ್ಚೇತನಗೊಳಿಸುವ ಹಂತವನ್ನು ಮೀರಿರುತ್ತದೆ. 
ಸಂಘವನ್ನು ಇದೇ ರೀತಿ ಮುಂದುವರಿಸಲು ಬಿಟ್ಟಲ್ಲಿ ಸಂಘವು ಇನ್ನಷ್ಟು ಅಧೋಗತಿಗೆ ಹೋಗುವ ಸಂಭವವಿರುವುದರಿಂದ 
ಸಮಾಪನೇಗೊಳಿಸುವುದೇ ಸೂಕ್ತವೆಂದು ಕಂಡು ಬಂದಿರುವುದರಿಂದ ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 
ಆದೇಶ ನಂ: ಡಿಆರ್‌:ಡಿವಿಜಿ:ಎಲ್‌ಕ್ಕೂಡಿ:60:2002-03, ದಿನಾಂಕ: 30ನೇ ಸೆಪ್ಟೆಂಬರ್‌ 2003 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಮತ್ತು 1959ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 72 (2) ರನ್ವಯ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ:69:ಸಿಎಲ್‌ಎಂ:2001, ದಿನಾಂಕ: 21.11.2001ರ ಪ್ರಕಾರ ದತ್ತವಾದ ಅಧಿಕಾರದನ್ವಯ 
ದಾವಣಗೆರೆ ಜಿಲ್ಲಾ ಸಹಕಾರ ಸಂಘಗಳ ಉಪನಿಬಂಧಕರು ವೈ. ರಂಗಪ್ಪ, ಕೆ.ಸಿ.ಎಸ್‌. ಆದ ನಾನು ನನಗೆ ದತ್ತವಾದ ಅಧಿಕಾರವನ್ನು 
ಚಲಾಯಿಸುತ್ತಾ, ಹಾಲು ಉತ್ಪಾದಕರ ಸಹಕಾರ ಸಂಘ ನಿ, ಹುಣಸೇಹಳ್ಳಿ, ಹರಪನಹಳ್ಳಿ ತಾಲ್ಲೂಕು ಇದನ್ನು ಸಮಾಪನೆಗೊಳಿಸಿ, 1959ನೇ 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 731) ಅನ್ವಯ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಸಹಾಯಕ ನಿಬಂಧಕರ ಕಛೇರಿ, 
ಹರಪನಹಳ್ಳಿ, ಇವರನ್ನು ಸಂಘದ ಸಮಾಪನಾಧಿಕಾರಿಯನ್ನಾಗಿ ಅಧಿಕ ಪ್ರಭಾರದಲ್ಲಿ ನೇಮಿಸಿರುತ್ತೇನೆ. ಸಮಾಪನಾಧಿಕಾರಿಯು ಸಂಘದ 


(8 


೧೮೬೦ ಕರ್ನಾಟಕ ರಾಜ್ಯಹತ್ರ, ಗುರುವಾರ, ಡಿಸೆಂಬರ್‌ ೧೮, ೨೦೦೩ ಭಾಗ - ೩ 





ವಿಶಿಷ್ಟ ಪ್ರಭಾರವನ್ನು ಮತ್ತು ಸಂಘದ ಆಸ್ತಿಗಳನ್ನು ಸಂಘದ ಕಾರ್ಯದರ್ಶಿ ಅಥವಾ ಸಂಘದ ಪ್ರಭಾರ ಹೊಂದಿದ ಯಾವುದೇ ವ್ಯಕ್ತಿಯಿಂದ 
1959ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 73(1) ಮತ್ತು 74ರ ನಿಯಮದ ಪ್ರಕಾರ ಪಡೆದುಕೊಳ್ಳತಕ್ಕದ್ದು. 
ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನ ದಿನಾಂಕ: 30.9.2003 ರಂದು ಈ ಆದೇಶವನ್ನು 
ಹೊಡಡಿಸಿರುತ್ತೇನೆ. 
ಸಹಕಾರ ಸಂಘಗಳ ಉಪ ನಿಬಂಧಕರು, 
ಪಿ.ಆರ್‌. 1335 ದಾವಣಗೆರೆ ಜಿಲ್ಲೆ, ದಾವಣಗೆರೆ. 
ಸಹಕಾರ ಸಂಘಗಳ ಉಪನಿಬಂಧಕರು, ದಾವಣಗೆರೆ ಜಿಲ್ಲೆ, ದಾವಣಗೆರೆ 
ವಿಷಯ: ಸ್ಥಗಿತಗೊಂಡಿರುವ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಸಾಸ್ತಿಹಳ್ಳಿ, ಹರಪನಹಳ್ಳಿ ತಾಲ್ಲೂಕು ಇದನ್ನು 
1959ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 72 ಮತ್ತು 73 ರನ್ವಯ ಸಮಾಪನೆಗೊಳಿಸುವ ಬಗ್ಗೆ. 
ಉಲ್ಲೇಖ: 1. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಹರಪನಹಳ್ಳಿ ಇವರ ಪ್ರಸ್ತಾವನೆ ದಿನಾಂಕ: 12.11.2002. 
2. ಈ ಕಛೇರಿಯ ಕಾರಣ ಕೇಳಿ ನೋಟೀಸು ಸಮ ಸಂಖ್ಯೆ ದಿನಾಂಕ: 20.11.2002. 
3. ಸಹಕಾರ ಅಭಿವೃದ್ಧಿ ಅಧಿಕಾರಿ, ಹರಪನಹಳ್ಳಿ ಇವರ ಪತ್ರ ದಿನಾಂಕ: 29.9.2003. 
ಪ್ರಸ್ತಾವನೆ: 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಹರಪನಹಳ್ಳಿ ಇವರು ಉಲ್ಲೇಖ (1) ರಲ್ಲಿ ಕಾಣಿಸಿದ ಪ್ರಸ್ತಾವನೆ ಪ್ರಕಾರ 
ಮೇಲ್ಕಂಡ ಸಂಘದ ಕಾರ್ಯಚಟುವಟಿಕೆಗಳು ಅನೇಕ ವರ್ಷಗಳಿಂದ ಸ್ಥಗಿತಗೊಂಡಿರುತ್ತವೆ. ಸಂಘದ ಆಡಳಿತ ಸಮಿತಿಯವರು ಸಂಘದ 
ಅಭಿವೃದ್ಧಿ ಬಗ್ಗೆ ಗಮನಹರಿಸುವಲ್ಲಿ ವಿಫಲರಾಗಿರುತ್ತಾರೆ ಮತ್ತು ಸಂಘವನ್ನು ಪುನಃಶ್ಚೇತನಗೊಳಿಸುವಲ್ಲಿ ಆಸಕ್ತಿ ಇರುವುದಿಲ್ಲ. ಈ ಬಗ್ಗೆ 
ಉಲ್ಲೇಖ (2ರ ನೋಟೀಸು ನೀಡಿದ್ದು, ಅವರಿಗೆ ನೋಟೀಸು ಜಾರಿಯಾದ ಬಗ್ಗೆ ಉಲ್ಲೇಖ (3) ರಲ್ಲಿ ಸ್ವೀಕೃತಿ ಈ ಕಛೇರಿಗೆ ತಲುಪಿದೆ. 
ಆದಾಗ್ಯೂ ಅವರು ಯಾವುದೇ ಸಮಜಾಯಿಷಿ ಅಥವಾ ಪ್ರತಿಕ್ರಿಯೆಯನ್ನು ನೀಡದೇ ನಿರುತ್ಸಾಹ ತೋರಿಸಿರುತ್ತಾರೆ. ಈ ಸಂಘದಿಂದ ಸಂಘದ 
ಸದಸ್ಯರಿಗೆ ಯಾವ ರೀತಿಯ ಪ್ರಯೋಜನವೂ ದೊರೆಯುತ್ತಿಲ್ಲ. ಇದರಿಂದ ಸಂಘವು ಪುನಃಶ್ಚೇತನಗೊಳಿಸುವ ಹಂತವನ್ನು ಮೀರಿರುತ್ತದೆ. 
ಸಂಘವನ್ನು ಇದೇ ರೀತಿ ಮುಂದುವರಿಸಲು ಬಿಟ್ಟಲ್ಲಿ ಸಂಘವು ಇನ್ನಷ್ಟು ಅಧೋಗತಿಗೆ ಹೋಗುವ ಸಂಭವವಿರುವುದರಿಂದ 
ಸಮಾಪನೆಗೊಳಿಸುವುದೇ ಸೂಕ್ತವೆಂದು ಕಂಡು ಬಂದಿರುವುದರಿಂದ ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 
ಆದೇಶ ನಂ: ಡಿಆರ್‌:ಡಿವಿಜಿ:ಎಲ್‌ಕ್ಕೂಡಿ:45:2002-03, ದಿನಾಂಕ: 30ನೇ ಸೆಪ್ಟೆಂಬರ್‌ 2003 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಮತ್ತು 1959ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 72 (2) ರನ್ವಯ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ:69:ಸಿಎಲ್‌ಎಂ:2001, ದಿನಾಂಕ: 21.11.2001ರ ಪ್ರಕಾರ ದತ್ತವಾದ ಅಧಿಕಾರದನ್ವಯ 
ದಾವಣಗೆರೆ ಜಿಲ್ಲಾ ಸಹಕಾರ ಸಂಘಗಳ ಉಪನಿಬಂಧಕರು ವೈ. ರಂಗಪ್ಪ, ಕೆ.ಸಿ.ಎಸ್‌. ಆದ ನಾನು ನನಗೆ ದತ್ತವಾದ ಅಧಿಕಾರವನ್ನು 
ಚಲಾಯಿಸುತ್ತಾ, ಹಾಲು ಉತ್ಪಾದಕರ ಸಹಕಾರ ಸಂಘ ನಿ, ಸಾಸ್ತಿಹಳ್ಳಿ, ಹರಪನಹಳ್ಳಿ ತಾಲ್ಲೂಕು ಇದನ್ನು ಸಮಾಪನೆಗೊಳಿಸಿ, 1959ನೇ 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 731) ಅನ್ವಯ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಸಹಾಯಕ ನಿಬಂಧಕರ ಕಛೇರಿ, 
ಹರಪನಹಳ್ಳಿ, ಇವರನ್ನು ಸಂಘದ ಸಮಾಪನಾಧಿಕಾರಿಯನ್ನಾಗಿ ಅಧಿಕ ಪ್ರಭಾರದಲ್ಲಿ ನೇಮಿಸಿರುತ್ತೇನೆ. ಸಮಾಪನಾಧಿಕಾರಿಯು ಸಂಘದ 
ವಿಶಿಷ್ಟ ಪ್ರಭಾರವನ್ನು ಮತ್ತು ಸಂಘದ ಆಸ್ತಿಗಳನ್ನು ಸಂಘದ ಕಾರ್ಯದರ್ಶಿ ಅಥವಾ ಸಂಘದ ಪ್ರಭಾರ ಹೊಂದಿದ ಯಾವುದೇ ವ್ಯಕ್ತಿಯಿಂದ 
1959ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 73(1) ಮತ್ತು 74ರ ನಿಯಮದ ಪ್ರಕಾರ ಪಡೆದುಕೊಳ್ಳತಕ್ಕದ್ದು. 
ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನ ದಿನಾಂಕ: 30.9.2003 ರಂದು ಈ ಆದೇಶವನ್ನು 
ಹೊಡಡಿಸಿರುತ್ತೇನೆ. 


4 


ಸಹಕಾರ ಸಂಘಗಳ ಉಪ ನಿಬಂಧಕರು, 
ಪಿ.ಆರ್‌. 1336 ದಾವಣಗೆರೆ ಜಿಲ್ಲೆ, ದಾವಣಗೆರೆ. 
ಸಹಕಾರ ಸಂಘಗಳ ಉಪನಿಬಂಧಕರು, ದಾವಣಗೆರೆ ಜಿಲ್ಲೆ, ದಾವಣಗೆರೆ 
ವಿಷಯ: ಸ್ಥಗಿತಗೊಂಡಿರುವ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಅರಸನಾಳು, ಹರಪನಹಳ್ಳಿ ತಾಲ್ಲೂಕು ಇದನ್ನು 
1959ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 72 ಮತ್ತು 73 ರನ್ವಯ ಸಮಾಪನೆಗೊಳಿಸುವ ಬಗ್ಗೆ. 
ಉಲ್ಲೇಖ: 1. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಹರಪನಹಳ್ಳಿ ಇವರ ಪ್ರಸ್ತಾವನೆ ದಿನಾಂಕ: 12.11.2002. 
2. ಈ ಕಛೇರಿಯ ಕಾರಣ ಕೇಳಿ ನೋಟೀಸು ಸಮ ಸಂಖ್ಯೆ ದಿನಾಂಕ: 20.11.2002. 
3. ಸಹಕಾರ ಅಭಿವೃದ್ಧಿ ಅಧಿಕಾರಿ, ಹರಪನಹಳ್ಳಿ ಇವರ ಪತ್ರ ದಿನಾಂಕ: 29.9.2003. 
ಪ್ರಸ್ತಾವನೆ: 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಹರಪನಹಳ್ಳಿ ಇವರು ಉಲ್ಲೇಖ (1) ರಲ್ಲಿ ಕಾಣಿಸಿದ ಪ್ರಸ್ತಾವನೆ ಪ್ರಕಾರ 
ಮೇಲ್ಕಂಡ ಸಂಘದ ಕಾರ್ಯಚಟುವಟಿಕೆಗಳು ಅನೇಕ ವರ್ಷಗಳಿಂದ ಸ್ಥಗಿತಗೊಂಡಿರುತ್ತವೆ. ಸಂಘದ ಆಡಳಿತ ಸಮಿತಿಯವರು ಸಂಘದ 
ಅಭಿವೃದ್ದಿ ಬಗ್ಗೆ ಗಮನಹರಿಸುವಲ್ಲಿ ವಿಫಲರಾಗಿರುತ್ತಾರೆ ಮತ್ತು ಸಂಘವನ್ನು ಪುನಃಶ್ಚೇತನಗೊಳಿಸುವಲ್ಲಿ ಆಸಕ್ತಿ ಇರುವುದಿಲ್ಲ. ಈ ಬಗ್ಗೆ 
ಉಲ್ಲೇಖ (2ರ ನೋಟೀಸು ನೀಡಿದ್ದು, ಅವರಿಗೆ ನೋಟೀಸು ಜಾರಿಯಾದ ಬಗ್ಗೆ ಉಲ್ಲೇಖ (3) ರಲ್ಲಿ ಸ್ವೀಕೃತಿ ಈ ಕಛೇರಿಗೆ ತಲುಪಿದೆ. 
ಆದಾಗ್ಯೂ ಅವರು ಯಾವುದೇ ಸಮಜಾಯಿಷಿ ಅಥವಾ ಪ್ರತಿಕ್ರಿಯೆಯನ್ನು ನೀಡದೇ ನಿರುತ್ಸಾಹ ತೋರಿಸಿರುತ್ತಾರೆ. ಈ ಸಂಘದಿಂದ ಸಂಘದ 


4 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೮, ೨೦೦೩ ೧೮೬೧ 





ಸದಸ್ಯರಿಗೆ ಯಾವ ರೀತಿಯ ಪ್ರಯೋಜನವೂ ದೊರೆಯುತ್ತಿಲ್ಲ. ಇದರಿಂದ ಸಂಘವು ಪುನಃಶ್ಚೇತನಗೊಳಿಸುವ ಹಂತವನ್ನು ಮೀರಿರುತ್ತದೆ. 
ಸಂಘವನ್ನು ಇದೇ ರೀತಿ ಮುಂದುವರಿಸಲು ಬಿಟ್ಟಲ್ಲಿ ಸಂಘವು ಇನ್ನಷ್ಟು ಅಧೋಗತಿಗೆ ಹೋಗುವ ಸಂಭವವಿರುವುದರಿಂದ 
ಸಮಾಪನೆಗೊಳಿಸುವುದೇ ಸೂಕ್ತವೆಂದು ಕಂಡು ಬಂದಿರುವುದರಿಂದ ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 
ಆದೇಶ ನಂ: ಡಿಆರ್‌:ಡಿವಿಜಿ:ಎಲ್‌ಕ್ಕೂಡಿ:44:2002-03, ದಿನಾಂಕ: 30ನೇ ಸೆಪ್ಟೆಂಬರ್‌ 2003 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಮತ್ತು 1959ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 72 (2) ರನ್ವಯ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ:69:ಸಿಎಲ್‌ಎಂ:2001, ದಿನಾಂಕ: 21.11.2001ರ ಪ್ರಕಾರ ದತ್ತವಾದ ಅಧಿಕಾರದನ್ವಯ 
ದಾವಣಗೆರೆ ಜಿಲ್ಲಾ ಸಹಕಾರ ಸಂಘಗಳ ಉಪನಿಬಂಧಕರು ವೈ. ರಂಗಪ್ಪ, ಕೆ.ಸಿ.ಎಸ್‌. ಆದ ನಾನು ನನಗೆ ದತ್ತವಾದ ಅಧಿಕಾರವನ್ನು 
ಚಲಾಯಿಸುತ್ತಾ, ಹಾಲು ಉತ್ಪಾದಕರ ಸಹಕಾರ ಸಂಘ ನಿ, ಅರಸನಾಳು, ಹರಪನಹಳ್ಳಿ ತಾಲ್ಲೂಕು ಇದನ್ನು ಸಮಾಪನೆಗೊಳಿಸಿ, 1959ನೇ 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 73(1) ಅನ್ವಯ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಸಹಾಯಕ ನಿಬಂಧಕರ ಕಛೇರಿ, 
ಹರಪನಹಳ್ಳಿ, ಇವರನ್ನು ಸಂಘದ ಸಮಾಪನಾಧಿಕಾರಿಯನ್ನಾಗಿ ಅಧಿಕ ಪ್ರಭಾರದಲ್ಲಿ ನೇಮಿಸಿರುತ್ತೇನೆ. ಸಮಾಪನಾಧಿಕಾರಿಯು ಸಂಘದ 
ವಿಶಿಷ್ಟ ಪ್ರಭಾರವನ್ನು ಮತ್ತು ಸಂಘದ ಆಸ್ತಿಗಳನ್ನು ಸಂಘದ ಕಾರ್ಯದರ್ಶಿ ಅಥವಾ ಸಂಘದ ಪ್ರಭಾರ ಹೊಂದಿದ ಯಾವುದೇ ವ್ಯಕ್ತಿಯಿಂದ 
1959ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 73(1) ಮತ್ತು 74ರ ನಿಯಮದ ಪ್ರಕಾರ ಪಡೆದುಕೊಳ್ಳತಕ್ಕದ್ದು. 
ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನ ದಿನಾಂಕ: 30.9.2003 ರಂದು ಈ ಆದೇಶವನ್ನು 
ಹೊಡಡಿಸಿರುತ್ತೇನೆ. 
ಸಹಕಾರ ಸಂಘಗಳ ಉಪ ನಿಬಂಧಕರು, 
ಪಿ.ಆರ್‌. 1337 ದಾವಣಗೆರೆ ಜಿಲ್ಲೆ, ದಾವಣಗೆರೆ. 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಮಧುಗಿರಿ ಉಪವಿಭಾಗ, ಮಧುಗಿರಿ ಇವರ ನ್ಯಾಯಾಲಯದಲ್ಲಿನ ನಡವಳಿಕೆಗಳು 
ವಿಷಯ: ಶಿರಾ ತಾಲ್ಲೂಕು ವ್ಯವಸಾಯ ಸೇವಾ ಸಹಕಾರ ಸಂಘ (ನಿ) ಕೊಟ್ಟ, ಶಿರಾ ತಾಲ್ಲೂಕು ಇದರಲ್ಲಿ ಹಣ 
ದುರುಪಯೋಗ ಬಗ್ಗೆ ಶ್ರೀ ಕೆ. ರಾಮಕೃಷ್ಣಪ್ಪ ಇವರ ಹೆಸರಿನಲ್ಲಿರುವ ಮತ್ತು ಅವರ ಕಾನೂನು ವಾರಸುದಾರರಾದ 
ಅವರ ಪತ್ನಿ ಶ್ರೀಮತಿ ನಾಗಮನವರ ಹೆಸರಿನಲ್ಲಿರುವ ಸ್ಥಿರಾಸ್ತಿಗಳನ್ನು ಸಹಕಾರಿ ಕಾಯಿದೆ ಕಲಂ 103ರ ಅಡಿಯಲ್ಲಿ 
ತೀರ್ಪು ಪೂರ್ವ ಜಪ್ತಿ ಆದೇಶ ಮಾಡುವ ಬಗ್ಗೆ. 
ಉಲ್ಲೇಖ: 1. ಕಾರ್ಯದರ್ಶಿ, ವ್ಯವಸಾಯ ಸೇವಾ ಸಹಕಾರ ಸಂಘ (ನಿ), ಕೊಟ್ಟ, ಶಿರಾ ತಾಲ್ಲೂಕು ಇವರ ಪತ್ರದ ದಿನಾಂಕ: 
20.10.2003 ಮತ್ತು 31.10.2003. 
2. ಈ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುತ್ತಿರುವ ಅಧಿಭಾರ ಅರ್ಜಿ ಸಂಖ್ಯೆ: 9:2003-04. 
ಪ್ರಸ್ತಾವನೆ: 
ಶ್ರೀ ಕೆ. ರಾಮಕೃಷ್ಣಪ್ಪ ಮಾಜಿ ಕಾರ್ಯದರ್ಶಿ, ವ್ಯವಸಾಯ ಸೇವಾ ಸಹಕಾರ ಸಂಘ (ನಿ) ಕೊಟ್ಟ, ಶಿರಾ ತಾಲ್ಲೂಕು ಇವರು ಸದರಿ 
ಸಂಘದಲ್ಲಿ ರೂ.3,85,463-19 ಗಳ ಹಣ ದುರುಪಯೋಗಪಡಿಸಿರುವುದಾಗಿ 1998-99 ರಿಂದ 2000-2001ನೇ ಸಾಲುಗಳ 
ಲೆಕ್ಕಪರಿಶೋಧನಾ ವರದಿಗಳಲ್ಲಿ ದೃಢಪಟ್ಟಿದ್ದು, ಈ ಹಣದ ವಸೂಲಾತಿಗೆ ಸಂಘದ ಹಾಲಿ ಕಾರ್ಯದರ್ಶಿ, ಸಹಕಾರ ಸಂಘಗಳ ಕಾಯ್ದೆ 
1959ರ ಕಲಂ 68ರ ಅಡಿಯಲ್ಲಿ ದಾವೆ ಹೂಡಿರುತ್ತಾರೆ. ಈ ದಾವೆಯಲ್ಲಿ ದಿನಾಂಕ: 10.7.2003 ರಂದು ಕಡತದಲ್ಲಿ ದಾಖಲಿಸಿಕೊಂಡು 
ದಿನಾಂಕ: 31.7.2003 ರಿಂದ ವಿಚಾರಣೆ ಪ್ರಾರಂಭಿಸಿದ್ದು ಈ ನ್ಯಾಯಾಲಯದಲ್ಲಿ ವಿಚಾರಣೆ ಪ್ರಕ್ರಿಯೆ ನಡೆಯುತ್ತಿರುತ್ತದೆ. ಅರ್ಜಿದಾರ 
ಸಂಘವು ಉಲ್ಲೇಖಿತ (1)ರ ಪತ್ರದಲ್ಲಿ ಶ್ರೀ ಕೆ. ರಾಮಕೃಷ್ಣಪ್ಪ ಇವರು ದುರುಪಯೋಗಪಡಿಸಿದ ಹಣ ರೂ.3,85,463-19 ಗಳ ವಸೂಲಿ 
ಕುರಿತು ಹಣದ ಭದ್ರತೆಗಾಗಿ ದಾವೆಯ ಅಂತಿಮ ಫಲಿತಾಂಶವನ್ನು ಕಾದಿರಿಸಿ ಸದರಿಯವರ ಮತ್ತು ಅವರ ಕಾನೂನು ವಾರಸುದಾರರು 
ಮತ್ತು ಅವರ ಪತ್ನಿ ಶ್ರೀಮತಿ ನಾಗಮ್ಮನವರ ಹೆಸರಿನಲ್ಲಿರುವ ಸ್ಟಿರಾಸ್ತಿಗಳನ್ನು ಸಹಕಾರ ಕಾಯಿದೆ ಕಲಂ 103ರ ಅಡಿಯಲ್ಲಿ ತೀರ್ಪು ಪೂರ್ವ 
ಜಪ್ತಿ ಆದೇಶ ನೀಡಬೇಕಾಗಿ ಕೇಳಿರುತ್ತಾರೆ. ಈ ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿರುವ ಅಧಿಭಾರ ಅರ್ಜಿಸಂಖ್ಯೆ: 9:2003-04 ರಲ್ಲಿ 
ಅಂತಿಮ ತೀರ್ಪು ಕಾದಿರಿಸಿ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 103 ರನ್ವಯ ಈ ನ್ಯಾಯಾಲಯದ ದಾವೆಯ ತೀರ್ಪು 
ಪೂರ್ವ ಷೆಡ್ಯೂಲ್‌ ಆಸ್ತಿಯನ್ನು ಜಪ್ತಿ ಮಾಡಿ ಈ ಕೆಳಗಿನಂತೆ ಆದೇಶ ಹೊರಡಿಸಲಾಗಿದೆ. 
ಜಪ್ತಿ ಆದೇಶ ನಂ: ಸ.ಸಂ.ಸ.ನಿ.33:ಎಬಿಎನ್‌:ಡಿಡಿಎಸ್‌:51:2003-04, ದಿನಾಂಕ: 3ನೇ ನವೆಂಬರ್‌ 2003 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 103 ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಕ್ರಮಾಂಕ: 
ಸಿ.ಎಂ.ಡಬ್ಲ್ಯೂ:69:ಸಿಎಲ್‌ಎಂ:2001, ದಿನಾಂಕ: 21.11.2001ರ ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಉಪಯೋಗಿಸಿ ಶ್ರೀ ಟಿ. 
ಮುರುಳಿಕೃಷ್ಣಪ್ಪ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಮಧುಗಿರಿ ಉಪವಿಭಾಗ, ಮಧುಗಿರಿ ಆದ ನಾನು ಪ್ರಸ್ತಾವನೆಯಲ್ಲಿ 
ವಿವರಿಸಿರುವಂತೆ ಶ್ರೀ ಕೆ. ರಾಮಕೃಷ್ಣಪ್ಪ ಮಾಜಿ ಕಾರ್ಯದರ್ಶಿ, ವ್ಯವಸಾಯ ಸೇವಾ ಸಹಕಾರ ಸಂಘ (ನಿ), ಕೊಟ್ಟ, ಶಿರಾ ತಾಲ್ಲೂಕು ಇವರ 
ಹೆಸರಿನಲ್ಲಿರುವ ಮತ್ತು ಅವರ ಪತ್ನಿಯಾದ ಶ್ರೀಮತಿ ನಾಗಮನವರ ಹೆಸರಿನಲ್ಲಿರುವ ಷೆಡ್ಯೂಲ್‌ ಸ್ಥಿರಾಸ್ತಿಗಳನ್ನು ನ್ಯಾಯಾಲಯದಲ್ಲಿ 
ವಿಚಾರಣೆಯಲ್ಲಿರುವ ದಾವೆಯ ಅಂತಿಮ ತೀರ್ಪಿಗೆ ಒಳಪಟ್ಟು ಆದೇಶ ಪೂರ್ವ ಜಪ್ತಿ ಆದೇಶ ಹೊರಡಿಸಿರುತ್ತೇನೆ. 
ಶ್ರೀ ಕೆ. ರಾಮಕೃಷ್ಣಪ್ಪ ಇವರ ಹೆಸರಿನಲ್ಲಿ ಮತ್ತು ಇವರ ಹೆಂಡತಿ ಶ್ರೀಮತಿ ನಾಗಮ್ಮನವರ ಹೆಸರಿನಲ್ಲಿರುವ ಸ್ಥಿರಾಸ್ತಿಗಳನ್ನು ಈ 
ನ್ಯಾಯಾಲಯದಿಂದ ಮುಂದಿನ ಆದೇಶ ನೀಡುವವರಿಗೆ ಅಥವಾ ಸ್ವತ್ತಿಗೆ ತತ್ಸಮಾನವಾದ ನಗದು ಭದ್ರತೆ ನೀಡುವವರೆವಿಗೆ, ವಿಲೇವಾರಿ 
ಮಾಡುವುದೇ ಆಗಲೀ, ಪರಭಾರೆ ಮಾಡುವುದಾಗಲೀ ಅಥವಾ ವರ್ಗಾಯಿಸುವುದೇ ಆಗಲಿ ಮಾಡುವಂತಿಲ್ಲ. ಒಂದು ವೇಳೆ ಆದೇಶವನ್ನು 


4 


೧೮೬೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ, ಡಿಸೆಂಬರ್‌ ೧೮, ೨೦೦೩ ಭಾಗ - ೩ 





ನಿರ್ಲಕ್ಷಿಸಿ ಮಾರಾಟ ಮಾಡಿದರೂ, ಈ ಸ್ವತ್ತುಗಳನ್ನು ಖರೀದಿಸಿದಲ್ಲಿ ಪರಭಾರೆ ಮಾಡಿದಲ್ಲಿ ಅಥವಾ ಇನ್ನಾವುದೇ ವಿಧದಲ್ಲಿ 
ವರ್ಗಾಯಿಸಿಕೊಂಡಲ್ಲಿ ಅದು ಸಾಧ್ಯವಾಗುವುದಿಲ್ಲ ಎಂದು ಈ ಮೂಲಕ ಸಾರ್ವಜನಿಕರ ಗಮನಕ್ಕೆ ತರಲಾಗಿದೆ. 

ದುರುಪಯೋಗದಾರರು ಈ ಜಪ್ತಿ ಆದೇಶದ ವ್ಯಾಪ್ತಿಯಿಂದ ಹೊರಬರಲು ಇಚ್ಛಿಸಿದಲ್ಲಿ ಜಪ್ತಿಗೊಳಿಸಲ್ಪಟ್ಟ ಆಸ್ತಿಯ ಮೌಲ್ಯಕ್ಕೆ 
ತಕ್ಕಷ್ಟು ಮತ್ತು ನ್ಯಾಯಾಲಯವು ಸರಿಯೆಂದು ಭಾವಿಸುವ ನಗದು ಭದ್ರತೆಯನ್ನು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಮಧುಗಿರಿ 
ಉಪವಿಭಾಗ, ಮಧುಗಿರಿ ಇವರ ಹೆಸರಿನಲ್ಲಿ ತುಮಕೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್‌ (ನಿ), ಮಧುಗಿರಿ ಶಾಖೆ, ಮಧುಗಿರಿ ಈ 
ಬ್ಯಾಂಕಿನಲ್ಲಿ ಅಮಾನತ್‌ ಖಾತೆಯಲ್ಲಿ ತೊಡಗಿಸಿ ಈ ಬಗ್ಗೆ ಮೂಲ ಚಲನ್‌ ಪ್ರತಿಯನ್ನು ದಿನಾಂಕ: 13.12.2003ರ ಒಳಗೆ ಈ 
ನ್ಯಾಯಾಲಯಕ್ಕೆ ಹಾಜರ್‌ಪಡಿಸುವುದರ ಮೂಲಕ ಜಪ್ತಿ ಆದೇಶದಿಂದ ಹೊರಗುಳಿಯಬಹುದೆಂದು ಸಹ ತಿಳಿಸಲಾಗಿದೆ. ಸದರಿ ನಿಗದಿತ 
ಅವಧಿಯೊಳಗೆ ನಗದು ಭದ್ರತೆ ನೀಡಲು ವ್ಯಾಜ್ಯದ ಎದರು ಅರ್ಜಿದಾರರು ವಿಫಲರಾದಲ್ಲಿ ಈ ಷರತ್ತು ಪೂರ್ವಕ ಜಪ್ತಿ ಆದೇಶ 
ಸ್ಲಿರಗೊಳ್ಳುವುದಲ್ಲದೆ ಖಾಯಂಗೊಳ್ಳುವುದು ಎಂದು ತಿಳಿಯತಕ್ಕದ್ದು. 





Ne] 


ಕ್ರ. 


ಸಂ. 


ಖಾತೆದಾರರ : ಹಕ್ಕುದಾರನ 
ಹೆಸರು ಮತ್ತು ವಿಳಾಸ 


ಖಾತೆ 
ನಂ. 


ಸ.ನಂ. 


ವಿಸ್ತೀರ್ಣ 
ಎ-ಗುಂಟೆ 


ತರಹೆ 


ಚೆಕ್ಕುಬಂದಿ 





2 


3 


5 


6 


7 





1 
1. 


ನಾಗರತ್ನಮ್ಮ ಕೋಂ 
ರಾಮಕೃಷ್ಣಪ್ಪ ಕೆ. 


ಕಸಬಾ ಹೋಬಳಿ, ಕೊಟ್ಟ 
(ನಾಗಮ್ಮ 


1040 


45:1 


7-12 


ಸಷ 


ಪೂರ್ವ-ನಂಜುಂಡಯ್ಯ 
ಪಶ್ಚಿಮ-ಸರ್ಕಾರಿ ಜಮೀನು 
ಉತ್ತರ-ಸರ್ಕಾರಿ ಜಮೀನು 
ದಕ್ಷಿಣ- ಈಶ್ವರಾಚಾರ್‌ 





ಕೆ. ರಾಮಕೃಷ್ಣಪ್ಪ ಬಿನ್‌ 
ಕರಿಯಣ್ಣ, ಗೌಡಗೆರೆ ಹೋಬಳಿ, 
ಬಂದಕುಂಟೆ, ಶಿರಾ ತಾಲ್ಲೂಕು. 


49 


0.11 1/4 


ಭಾಗಾಯು 
ಹಾ 


ಪೂರ್ವ-ಗೋವಿಂದಪ್ಪ 
ಪಶ್ಚಿಮ-ಬೆಟ್ಟದಸ್ವಾಮಿ 
ಉತ್ತರ-ಕಾರನಾಗಪ್ಪ 

ದಕ್ಷಿಣ-ಆರ್‌. ಕೃಷ್ಣಪ್ಪ 





49 


0.04 1/4 


ಸಿಖ 


ಪೂರ್ವ-ಸರ್ಕಾರಿ ರಸ್ತೆ 
ಪಶಿಮ-ಗುರುಸಿದವ 
ಜ ಎಲ 
ಉತ್ತರ-ಗೋವಿಂದಪ್ಪ 
ದಕ್ಷಿಣ-ಗುರುಸಿದ್ದಪ್ಪ 





49 


0.29 1/4 


ಭಾಗಾಯು 


ಪೂರ್ವ-ಗುರುಲಿಂಗಪ್ಪ 
ಪಶಿಮ-ಗೋವಿಂದಪ 

ಚ (20) 
ಉತ್ತರ-ಆರ್‌. ಕೃಷ್ಣಪ್ಪ 
ದಕ್ಷಿಣ-ಜಯರಾಮಪ್ಪ 





49 


95:(1+3) 


0.23 1/4 


ನ 


ಪೂರ್ವ-ಗಿರಿಯಮ್ಮ 
ಪಶಿಮ-ಕಾರನಾಗಪ 
ಜ ೦ 
ಉತ್ತರ-ಜುಂಜಣ್ಣ 
ದಕ್ಷಿಣ-ಗೋವಿಂದಪ್ಪ 





49 


97:15 


0.08 


ಪೂರ್ವ-ರಸ್ತೆ 
ಪಶಿಮ-ಗೋವಿಂದಪ 
ಚ (20) 
ಉತ್ತರ-ಗೋಪಾಲಪ್ಪ 
ದಕ್ಷಿಣ-ಜುಂಜಣ್ಣ 
೧. 





1006 


445 


2.14 


ಪೂರ್ವ-ಕರಿಯಣ್ಣ 
ಪಶಿಮ-ಕರಿಯಣ್ಣ 

ಚ ಣ 
ಉತ್ತರ-ಛೇ: ಮಹಲಿಂಗಪ್ಪ 
ದಕ್ಷಿಣ-ಛೇ: ಮಹಲಿಂಗಪ್ಪ 











ನಾಗಮ್ಮಕೋಂ ಕೆ. 
ರಾಮಕೃಷ್ಣಪ್ಪ 
ಬಂದಕುಂಟೆ, ಮೇಲ್ಕುಂಟೆ 


ಗ್ರಾಮ, ಪಂಚಾಯಿತಿ, ಶಿರಾ ತಾ: 





189 





ನಂ.8 





ನಿವೇಶನ 








ಪೂರ್ವ-ಕೆ. ರಾಮಕೃಷ್ಣಪ್ಪನವರ ಮನೆ. 
ಪಶ್ಚಿಮ-ರಸ್ತೆ 

ಉತ್ತರ-ಕರಿಯಣ್ಣನ ನಿವೇಶನ 
ದಕ್ಷಿಣ-ಕೃಷ್ಣಪ್ಪನ ಮನೆ ಮತ್ತು ಗ್ರಾಮ 








ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೮, ೨೦೦೩ ೧೮೬೩ 








1 2 3 4 5 6 7 





9. |ರಾಮಕಷಪ ಬಿನ್‌ ಕರಿಯಣ್ಣ 276 ದ ಮನೆ ದ ಪೂರ್ವ-ರಸ್ತೆ 
ಪಶ್ಚಿಮ-ನಾಗಮ್ಮನವರ ನಿವೇಶನ 
ದಕ್ಷಿಣ-ಗೋಪಾಲಪ್ಪ 
ಉತ್ತರ-ಕರಿಯಣ್ಣನ ಮನೆ. 





























ಈ ಆದೇಶವನ್ನು ನನ್ನ ಸ್ವಹಸ್ತಾಕ್ಷರ ಹಾಗೂ ನ್ಯಾಯಾಲಯದ ಮೊಹರಿನೊಂದಿಗೆ ದಿನಾಂಕ: 3.11.2003 ರಂದು ನೀಡಿರುತ್ತೇನೆ. 
ಟಿ. ಮುರುಳಿಕೃಷ್ಣಪ್ಪ 
ಪಿ.ಆರ್‌. 1338 ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 
ಮಧುಗಿರಿ ಉಪವಿಭಾಗ, ಮಧುಗಿರಿ. 
ಅಧಿಕಾರಿಯುತ ಅಧಿಕಾರಿಗಳು ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳವರ ನ್ಯಾಯಾಲಯ, 
ಭದ್ರಾವತಿ ವಿಭಾಗ, ಭದ್ರಾವತಿ 
ಅಧಿಸೂಚನೆ ಸಂಖ್ಯೆ: ಎಫ್‌ಒಸಿ:ಸಿಬಎನ್‌:ಸಿಆರ್‌-17/2003-04, ದಿನಾಂಕ: 15ನೇ ನವೆಂಬರ್‌ 2003 
ಭದ್ರಾವತಿ ವಿಭಾಗದ ವ್ಯಾಪ್ತಿಯಲ್ಲಿ ಬೀಟೆ ಜಾತಿಯ ಸೈಜು ಹಾಗೂ ಇತರೆ ಅರಣ್ಯ ಉತ್ಪನ್ನಗಳ ಕಳ್ಳ ಸಾಗಾಣಿಕೆಯಲ್ಲಿ ತೊಡಗಿದ್ದ 
ವಾಹನಗಳನ್ನು ತರೀಕೆರೆ ವಲಯದ ವನಪಾಲಕರು ಮತ್ತು ರಕ್ಷಣಾ ಸಿಬ್ಬಂದಿಯವರು ಸರ್ಕಾರದ ಪರ ಅಮಾನತ್ತುಪಡಿಸಿಕೊಂಡು, ಸದರಿ 
ವಾಹನವನ್ನು ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಸೆಕ್ಷನ್‌ 71(ಎರ ಪ್ರಕಾರ ಕ್ರಮ ಜರುಗಿಸುವಂತೆ ಈ ನ್ಯಾಯಾಲಯಕ್ಕೆ 
ಹಾಜರುಪಡಿಸಲಾದ ವಾಹನಗಳ ತಪಶೀಲು ಈ ಕೆಳಕಂಡಂತಿರುತ್ತದೆ. 








ಕ್ರ.ಸಂ. ವಾಹನಗಳ ವಿವರ ಮೊಕದ್ದಮೆ ಸಂಖ್ಯೆ ಯಂತ್ರದ ಸಂಖ್ಯೆ | ಛಾಸೀಸ್‌ ಸಂಖ್ಯೆ 
1 ಟ್ರಾಕ್ಟರ್‌ ಮತ್ತು ಟ್ರೈಲರ್‌ ಸಂಖ್ಯೆ: ತರೀಕೆರೆ ವಲಯದ ಅ.ಮೊ.ಸಂಖ್ಯೆ: ಎನ್‌ಎಕ್ಸ್‌ಸಿ ಬಿಎಸ್‌ಎನ್‌ 
ಕೆಎ-18-ಟಿ-4258/ಟಿ 4259 91/03-04 ದಿನಾಂಕ: 1.11.2003 241516 238944 























ಈ ಮೇಲ್ಕಂಡ ವಾಹನದ ಬಗ್ಗೆ ಯಾರೂ ವಾರಸುದಾರರು ಇಲ್ಲಿಯವರೆಗೂ ಹಾಜರಾಗದೇ ಇರುವುದರಿಂದ ಸದರಿ ವಾಹನದ 
ನಿಜವಾದ ವಾರಸುದಾರರು ಯಾರಾದರೂ ಇದ್ದಲ್ಲಿ ಅವರು ವಾಹನಗಳ ಬಗ್ಗೆ ಅಧಿಕೃತ ಹಕ್ಕುಬಾಧ್ಯೆತೆಗಳನ್ನು ಕೆಳಸಹಿ ಮಾಡಿರುವವರ 
ಸಮ್ಮುಖದಲ್ಲಿ ಈ ಅಧಿಸೂಚನೆಯು ಕರ್ನಾಟಕ ಸರ್ಕಾರದ ಗೆಜೆಟ್‌ನಲ್ಲಿ ಪ್ರಕಟವಾದ ದಿನಾಂಕದಿಂದ ಮೂವತ್ತು (30) ದಿನಗಳ ಒಳಗೆ 
ಹಾಜರುಪಡಿಸಬೇಕಾಗಿ ಮತ್ತು ವಾಹನವನ್ನು ಶ್ರೀಗಂಧ ಮತ್ತು ಇತರೆ ಉತ್ಪನ್ನವನ್ನು ಕಳ್ಳ ಸಾಗಾಣಿಕೆ ಮಾಡಲು ಉಪಯೋಗಿಸಿದ್ದಕ್ಕಾಗಿ 
ವಾಹನವನ್ನು ಏಕೆ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಾರದು ಎಂಬುದರ ಬಗ್ಗೆ ಅವರುಗಳು ಅಧಿಕೃತ ಸಮಜಾಯಿಸಿಯನ್ನು ಬರಹದ 
ಮೂಲಕ ಪ್ರಕಟಿಸಲಾಗಿದೆ. ಈ ಮೇಲ್ಕಂಡ ವಾಹನದ ಬಗ್ಗೆ ಯಾವ ವಾರಸುದಾರರು ಮೇಲ್ಕಾಣಿಸಿದ ಅವಧಿಯೊಳಗೆ ಲಿಖಿತ ಮೂಲಕ 
ಯಾವುದೇ ಅರ್ಜಿಯನ್ನು ಈ ಕೆಳಸಹಿದಾರರಿಗೆ ಸಲ್ಲಿಸದೇ ಇದ್ದಲ್ಲಿ ವಾಹನವನ್ನು ಕರ್ನಾಟಕ ಅರಣ್ಯ ಕಾಯಿದೆ 1963ರ ಸೆಕ್ಸನ್‌ 71(ಎ) 
ಎರಡನೇ ತಿದ್ದುಪಡಿ ಪ್ರಕಾರ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು. 

ಅಧಿಕಾರಿಯುತ ಅಧಿಕಾರಿಗಳು ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, 
ಪಿ.ಆರ್‌. 1339 ಭದ್ರಾವತಿ ವಿಭಾಗ, ಭದ್ರಾವತಿ. 
ಅಧಿಕಾರಿಯುತ ಅಧಿಕಾರಿಗಳು ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳವರ ನ್ಯಾಯಾಲಯ, 
ಭದ್ರಾವತಿ ವಿಭಾಗ, ಭದ್ರಾವತಿ 
ಅಧಿಸೂಚನೆ ಸಂಖ್ಯೆ: ಎಫ್‌ ಒಸಿ:ಸಿಒಎನ್‌:ಸಿಆರ್‌-15/2003-04, ದಿನಾಂಕ: 15ನೇ ನವೆಂಬರ್‌ 2003 

ಭದ್ರಾವತಿ ವಿಭಾಗದ ವ್ಯಾಪ್ತಿಯಲ್ಲಿ ಬೀಟೆ ಜಾತಿಯ ಸೈಜು ಹಾಗೂ ಇತರೆ ಅರಣ್ಯ ಉತ್ಪನ್ನಗಳ ಕಳ್ಳ ಸಾಗಾಣಿಕೆಯಲ್ಲಿ ತೊಡಗಿದ್ದ 
ವಾಹನಗಳನ್ನು ತರೀಕೆರೆ ವಲಯದ ವನಪಾಲಕರು ಮತ್ತು ರಕ್ಷಣಾ ಸಿಬ್ಬಂದಿಯವರು ಸರ್ಕಾರದ ಪರ ಅಮಾನತ್ತುಪಡಿಸಿಕೊಂಡು, ಸದರಿ 
ವಾಹನವನ್ನು ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಸೆಕ್ಟನ್‌ 71(ಎ)ರ ಪ್ರಕಾರ ಕ್ರಮ ಜರುಗಿಸುವಂತೆ ಈ ನ್ಯಾಯಾಲಯಕ್ಕೆ 
ಹಾಜರುಪಡಿಸಲಾದ ವಾಹನಗಳ ತಪಶೀಲು ಈ ಕೆಳಕಂಡಂತಿರುತ್ತದೆ. 








ಕ್ರ.ಸಂ. ವಾಹನಗಳ ವಿವರ ಮೊಕದ್ದಮೆ ಸಂಖ್ಯೆ ಯಂತ್ರದ ಸಂಖ್ಯೆ | ಛಾಸೀಸ್‌ ಸಂಖ್ಯೆ 
1 | ಆಟೋರಿಕ್ಷ ಸಂಖ್ಯೆ: ಕೆಎ-14-1011 | ತರೀಕೆರೆ ವಲಯದ ಅ.ಮೊ.ಸಂಖ್ಯೆ: ಇ 22 ಬಿಎಲ್‌ | 22 ಬಿ 016209 
86/03-04 ದಿನಾಂಕ: 23.10.2003. 05664 























ಈ ಮೇಲ್ಕಂಡ ವಾಹನದ ಬಗ್ಗೆ ಯಾರೂ ವಾರಸುದಾರರು ಇಲ್ಲಿಯವರೆಗೂ ಹಾಜರಾಗದೇ ಇರುವುದರಿಂದ ಸದರಿ ವಾಹನದ 
ನಿಜವಾದ ವಾರಸುದಾರರು ಯಾರಾದರೂ ಇದ್ದಲ್ಲಿ ಅವರು ವಾಹನಗಳ ಬಗ್ಗೆ ಅಧಿಕೃತ ಹಕ್ಕುಬಾಧ್ಯೆತೆಗಳನ್ನು ಕೆಳಸಹಿ ಮಾಡಿರುವವರ 
ಸಮ್ಮುಖದಲ್ಲಿ ಈ ಅಧಿಸೂಚನೆಯು ಕರ್ನಾಟಕ ಸರ್ಕಾರದ ಗೆಜೆಟ್‌ನಲ್ಲಿ ಪ್ರಕಟವಾದ ದಿನಾಂಕದಿಂದ ಮೂವತ್ತು (30) ದಿನಗಳ ಒಳಗೆ 
ಹಾಜರುಪಡಿಸಬೇಕಾಗಿ ಮತ್ತು ವಾಹನವನ್ನು ಶ್ರೀಗಂಧ ಮತ್ತು ಇತರೆ ಉತ್ಪನ್ನವನ್ನು ಕಳ್ಳ ಸಾಗಾಣಿಕೆ ಮಾಡಲು ಉಪಯೋಗಿಸಿದ್ದಕ್ಕಾಗಿ 
ವಾಹನವನ್ನು ಏಕೆ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಾರದು ಎಂಬುದರ ಬಗ್ಗೆ ಅವರುಗಳು ಅಧಿಕೃತ ಸಮಜಾಯಿಸಿಯನ್ನು ಬರಹದ 
ಮೂಲಕ ಪ್ರಕಟಿಸಲಾಗಿದೆ. ಈ ಮೇಲ್ಕಂಡ ವಾಹನದ ಬಗ್ಗೆ ಯಾವ ವಾರಸುದಾರರು ಮೇಲ್ಕಾಣಿಸಿದ ಅವಧಿಯೊಳಗೆ ಲಿಖಿತ ಮೂಲಕ 


೧೮೬೪ ಕರ್ನಾಟಕ ರಾಜ್ಯಹತ್ರ, ಗುರುವಾರ, ಡಿಸೆಂಬರ್‌ ೧೮, ೨೦೦೩ ಭಾಗ - ೩ 





ಯಾವುದೇ ಅರ್ಜಿಯನ್ನು ಈ ಕೆಳಸಹಿದಾರರಿಗೆ ಸಲ್ಲಿಸದೇ ಇದ್ದಲ್ಲಿ ವಾಹನವನ್ನು ಕರ್ನಾಟಕ ಅರಣ್ಯ ಕಾಯಿದೆ 1963ರ ಸೆಕ್ಸನ್‌ 71(ಎ) 
ಎರಡನೇ ತಿದ್ದುಪಡಿ ಪ್ರಕಾರ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು. 
ಅಧಿಕಾರಿಯುತ ಅಧಿಕಾರಿಗಳು ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, 
ಪಿ.ಆರ್‌. 1340 ಭದ್ರಾವತಿ ವಿಭಾಗ, ಭದ್ರಾವತಿ. 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಅರಣ್ಯ ಸಂಚಾರಿ ದಳ, ಹಾಸನ 
ಅಪರಾಧ ಸಂಖ್ಯೆ: ಅಮೊ:9,10,40:2003-2004 ದಿನಾಂಕ: 24ನೇ ನವೆಂಬರ್‌ 2003 
ಪ್ರಕಟಣೆ 

ಹಾಸನ ಅರಣ್ಯ ಸಂಚಾರಿ ದಳ, ಹಾಸನ ವಿಭಾಗದ ವ್ಯಾಪ್ತಿಯಲ್ಲಿ ಶ್ರೀಗಂಧ ಕಳ್ಳ ಸಾಗಾಣಿಕೆಯಲ್ಲಿ ತೊಡಗಿದ್ದ ಈ ಕೆಳಕಂಡ 
ವಾಹನವನ್ನು ಅರಣ್ಯ ಸಂಚಾರಿ ದಳ, ಹಾಸನ ವಿಭಾಗದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಸರ್ಕಾರದ ಪರ ಅಮಾನತ್ತುಪಡಿಸಿ, 
ಕರ್ನಾಟಕ ಅರಣ್ಯ ಕಾಯಿದೆ 1963ರ ಕಂಡಿಕೆ 71ಎ ಪ್ರಕಾರ ಕ್ರಮ ತೆಗೆದುಕೊಳ್ಳುವ ಸಲುವಾಗಿ ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ 
ಸಂರಕ್ಷಣಾಧಿಕಾರಿಗಳು, ಅರಣ್ಯ ಸಂಚಾರಿ ದಳ, ಹಾಸನರವರ ಸಮಕ್ಷಮ ಹಾಜರುಪಡಿಸಿರುತ್ತಾರೆ. 

ಅಮಾನತ್ತುಪಡಿಸಿರುವ ವಾಹನಗಳ ತಪಶೀಲು ಈ ಕೆಳಗಿನಂತಿದೆ 














ಕ್ರ ಮೊಕದ್ದಮೆ ಸಂಖ್ಯೆ ವಾಹನದ ನೋಂದಣಿ ಸಂಖ್ಯೆ ಇಂಜಿನ್‌ ಚಾಸೀಸ್‌ ಸಂಖ್ಯೆ ವಶಪಡಿಸಿ 
ಸಂ ದಾಖಲಿಸಿದ ಅಧಿಕಾರಿ ವಿವರ ಸಂಖ್ಯೆ ಕೊಂಡ 
ಶ್ರೀಗಂಧ 
| 1) | ಅಮೊಃ9:03-04 ದಿನಾಂಕ: | ಫಿಯಟ್‌ | ಕೆಎ-01-ಎಂ- 5255 | ಕಂಡು | ಪ್ರೀಮಿಯರ್‌ ಎಕ್ಸ್‌ಪಿಎಂ | 150 ಕೆಜಿ | 
10.6.2003 ಸಅಸಂ:ಸಿಬ್ಬಂದಿ ಕಾರು ಬರುತ್ತಿಲ್ಲ | 801969 ಡಿ:1370:2897 
2) | ಅಮೊ:10:03-04 ದಿನಾಂಕ: ಮಾರುತಿ ಕೆಎ-04-ಪಿ: 5286 ಎಫ್‌-8- ಎಸ್‌:308:ಐಎನ್‌: 101 ಕೆಜಿ 
10.6.2003 ಸಅಸಂ:ಸಿಬ್ಬಂದಿ ಕಾರು (ಡೂಪ್ಲಿಕೇಟ್‌ ಬಿಐಎನ್‌ 787030 
ನಂಬರ್‌) 1183752 
3) | ಅಮೊ:40:03-04 ದಿನಾಂಕ: ಮಾರುತಿ ಕೆಎ-03-8941 28293 ಎಸ್‌ಟಿ:91:ಐಎನ್‌: 70 ಕೆಜಿ 
20.9.2003 ಸಅಸಂ:ಸಿಬ್ಬಂದಿ | ವ್ಯಾನ್‌ 931605 


























ಇದುವರೆವಿಗೂ ಮೇಲ್ಕಾಣಿಸಿದ ವಾಹನಗಳ ಹಾಗೂ ಶ್ರೀಗಂಧದ ಬಗ್ಗೆ ಯಾರೂ ಹಾಜರಾಗಿ ಕೈಮ್ಸ್‌ ಸಲ್ಲಿಸಿರುವುದಿಲ್ಲ. 
ಆದುದರಿಂದ ಅವುಗಳ ನಿಜವಾದ ವಾರಸುದಾರರು ಯಾರಾದರೂ ಇದ್ದಲ್ಲಿ ಮತ್ತು ತಮ್ಮ ಅಧಿಕೃತ ಹಕ್ಕು ಬಾಧ್ಯತೆಗಳನ್ನು ಹಾಗೂ 
ವಾಹನವನ್ನು ಶ್ರೀಗಂಧದ ಕಳ್ಳ ಸಾಗಾಣಿಕೆಯಲ್ಲಿ ತೊಡಗಿರುವುದಕ್ಕೆ ಸದರಿ ವಾಹನವನ್ನು ಸರ್ಕಾರದ ಪರ ಯಾಕೆ ಮುಟ್ಟುಗೋಲು 
ಹಾಕಿಕೊಳ್ಳಬಾರದು ಎಂಬ ಬಗ್ಗೆ ಅಧಿಕೃತ ಕಾರಣಗಳೊಂದಿಗೆ ಈ ಪ್ರಕಟಣೆಯು ಪ್ರಕಟಗೊಂಡ 30 (ಮೂವತ್ರು ದಿನಗಳೊಳಗೆ ಈ ಕೆಳ 
ಸಹಿ ಮಾಡಿರುವವರ ಸಮಕ್ಷಮ ಹಾಜರುಪಡಿಸುವಂತೆ ತಿಳಿಸಿದೆ. ನಿಗದಿತ ಅವಧಿಯೊಳಗೆ ಯಾರೂ ಕೈಮ್‌ ಮಾಡದಿದ್ದ ಪಕ್ಷದಲ್ಲಿ ಸದರಿ 
ವಾಹನವನ್ನು ಅದರಲ್ಲಿ ಕಳ್ಳ ಸಾಗಾಣಿಕೆ ಮಾಡುತ್ತಿದ್ದ ಶ್ರೀಗಂಧದ ಸಮೇತ ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಸನ್‌ 71ಎ (2ನೇ 
ತಿದ್ದುಪಡಿ) 1976ರ ಪ್ರಕಾರ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು ಎಂಬುದಾಗಿ ಈ ಮೂಲಕ ಪ್ರಕಟಿಸಲಾಗಿದೆ. 
ಎಂ.ಬಿ. ಭೀಮಯ್ಯ 
ಪಿ.ಆರ್‌. 1341 ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಅರಣ್ಯ 
ಸಂಚಾರಿ ದಳ, ಹಾಸನ. 
ಅಧಿಕೃತ ಅಧಿಕಾರಿಗಳು ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ 
ಕ್ರ: ಬಿ3:ಅಮೊ:ವಾಹನ:7/94-95, ದಿನಾಂಕ: 25ನೇ ನವೆಂಬರ್‌ 2003 
ಉಪಷಸಿತರು: ಶ್ರೀ ಶಿವರಾಜ್‌ ಸಿಂಗ್‌, ಭಾ.ಆ.ಸೆ., 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ. 
ಫಿರ್ಯಾಧಿದಾರರು: ವಲಯ ಅರಣ್ಯಾಧಿಕಾರಿ, ಸಾಗರ ವಲಯ. 
ತೆದಾರರು: ಶ್ರೀ ಅಬ್ಬಾಸ್‌ ಅಲ್ಲಾವುದ್ದೀನ್‌ ಪಿರ್ಜಾಡೆ ಬಿನ್‌ ಅಲ್ಲಾವುದ್ದೀನ್‌ ಪಿರ್ಜಾಡ್‌, 
ಖಾಜಿವಾಡ ಗುರುವಾರ್‌ ಪೇಟೆ, ನಾಡಾಪಗಲ್ಲಿ, ಮಿರಜ್‌ ತಾ: ಸಾಂಗ್ಲಿ ಜಿಲ್ಲೆ, ಮಹಾರಾಷ್ಟ್ರ ರಾಜ್ಯ. 


ವಲಯ ಅರಣ್ಯಾಧಿಕಾರಿ ಸಾಗರ ಮತ್ತು ಸಿಬ್ಬಂದಿಯವರು ಖಚಿತ ವರ್ತಮಾನದ ಮೇರೆಗೆ ದಿನಾಂಕ: 30.7.1994 ರಂದು 
ಆವಿನಹಳ್ಳಿ ಹೋಬಳಿ, ಸಾತಾಳು ಗ್ರಾಮದ ಪಕ್ಕ 1986ನೇ ಸಾಲಿನ ಎಂಪಿಎಂ ಅಕೇಶಿಯ ನೆಡುತೋಪಿನಲ್ಲಿ ಅವಿತು ಕುಳಿತಿದ್ದು ಬೆಳಿಗ್ಗೆ 
ಸುಮಾರು 11.00 ಗಂಟೆಯ ಸಮಯದಲ್ಲಿ ಒಂದು ನೀಲಿ ಬಣ್ಣದ ವಾಹನ ನೆಡುತೋಪಿನಿಂದ ಸಾಗರದ ಕಡೆಗೆ ಬರುತ್ತಿರುವುದನ್ನು ಕಂಡು 
ಅದನ್ನು ತಡೆಯಲು ಮುಂದಾಗಿರುತ್ತಾರೆ. ಇದನ್ನು ಗಮನಿಸಿ ದೂರದಲ್ಲಿ ವಾಹನವನ್ನು ನಿಲ್ಲಿಸಿ ಅದರಲ್ಲಿದ್ದ 4 ಜನ ಆರೋಪಿಗಳು 
ಪರಾರಿಯಾಗಿರುತ್ತಾರೆ. ತರುವಾಯ ಪಂಚರ ಸಮಕ್ಷಮ ವಾಹನವನ್ನು ಪರಿಶೀಲಿಸಿದಾಗ ವಾಹನವು ಮಹೀಂದ್ರ ನಿಶಾನ್‌ ಅಲ್ವೀನ್‌ 576, 
ಕೆಎ 23 4393, ಇಂಜಿನ್‌ ನಂ. ಎನ್‌ 2 0112 ಎಂದು ಕಂಡು ಬಂದಿರುತ್ತದೆ. ವಾಹನದಲ್ಲಿ ಶ್ರೀಗಂಧದ ತುಂಡುಗಳು, ಬುಡಗಳು, ಬೇರು 


ಭಾಗ - ೩ ಕರ್ನಾಟಕ ರಾಜ್ಯಹತ, ಗುರುವಾರ, ಡಿಸೆಂಬರ್‌ ೧೮, ೨೦೦೩ ೧೮೬೫ 





ಮತ್ತು ಚಿಕ್ಕೆಗಳು ತುಂಬಿದ್ದು ಕಂಡು ಬಂದಿರುತ್ತದೆ. ಅದಾವುದಕ್ಕೂ ಛಾಪಾ ವಗೈೆರೆ ಇಲ್ಲದೆ ವಾಹನದಲ್ಲಿ ಅಕ್ರಮವಾಗಿ ಸಾಗಾಣಿಕೆ 
ಮಾಡುತ್ತಿರುವುದರಿಂದ ಕಾನೂನು ಬಾಹಿರ ಕ್ರಮವಾಗಿದ್ದು ಕರ್ನಾಟಕ ಅರಣ್ಯ ಕಾಯಿದೆ 1963ರ ಸೆಕ್ಷನ್‌ 62, 84, 86, 87, 71ಎ ಮತ್ತು 
ಕರ್ನಾಟಕ ಅರಣ್ಯ ನಿಯಮ 1969ರ ನಿಯಮ 165, 84ರ ಪ್ರಕಾರ ಅರಣ್ಯ ಮೊಕದ್ದಮೆಯನ್ನು ಜರುಗಿಸಿದ್ದು ವಾಹನ ಮತ್ತು 1350 ಕೆ.ಜಿ. 
ಶ್ರೀಗಂಧವನ್ನು ಈ ನ್ಯಾಯಾಲಯದ ಸಮಕ್ಷಮ ಒಪ್ಪಿಸಿರುತ್ತಾರೆ. 

ವಲಯ ಅರಣ್ಯಾಧಿಕಾರಿ ಸಾಗರ ಇವರು ಒಪ್ಪಿಸಿದ ಎಫ್‌ಐಆರ್‌, ಮಹಜರ್‌, ಸೀಜರ್‌ ರಿಪೋರ್ಟ್‌ಗಳನ್ನು ಅನುಸರಿಸಿ 
ಸುರಕ್ಷಿತತೆಯ ದೃಷ್ಟಿಯಿಂದ ವಲಯ ಅರಣ್ಯಾಧಿಕಾರಿ, ಸರ್ಕಾರಿ ನಾಟಾ ಸಂಗ್ರಹಾಲಯ ಸಾಗರ ಇವರ ಸುಪರ್ಧಿಗೆ ವಹಿಸಿಕೊಟ್ಟಿರುತ್ತದೆ. ಈ 
ನ್ಯಾಯಾಲಯದ ಸಮ ಸಂಖ್ಯೆಯ ಪ್ರಕಟಣೆ ದಿನಾಂಕ: 18.8.1994ನ್ನು ದಿನಪತ್ರಿಕೆಗಳಲ್ಲಿ ಪ್ರಕಟಪಡಿಸಲು ನಿರ್ದೇಶಕರು, ವಾರ್ತಾ ಮತ್ತು 
ಪ್ರಚಾರ ಇಲಾಖೆ, ಬೆಂಗಳೂರು ಇವರಿಗೆ ಕೇಳಲಾಗಿದೆ. ಅದೇ ಪ್ರಕಟಣೆಯನ್ನು ನಿರ್ದೇಶಕರು, ಕರ್ನಾಟಕ ರಾಜ್ಯ ಪತ್ರ, ಬೆಂಗಳೂರು 
ಇವರಿಗೆ ಕಳುಹಿಸಿದ್ದು ಗೆಜೆಟ್‌ನಲ್ಲಿ ಪ್ರಚುರಪಡಿಸಲು ಕೇಳಲಾಗಿತ್ತು. ಸದ್ರಿ ಪ್ರಕಟಣೆಯಲ್ಲಿ ಅರಣ್ಯ ಉತ್ಪನ್ನ ಅಕ್ರಮ ಸಾಗಾಣಿಕೆಯಲ್ಲಿ 
ತೊಡಗಿದ್ದ ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಾರದೇಕೆ? ಎಂಬ ಬಗ್ಗೆ ಪ್ರಕಟಣೆ ಪ್ರಕಟಗೊಂಡ ದಿನಾಂಕದಿಂದ 15 
ದಿನಗಳ ಒಳಗಾಗಿ ಸಂಬಂಧಪಟ್ಟ ವಾಹನ ಮಾಲೀಕರಿಗೆ ಸಾಬೀತುಪಡಿಸಲು ತಿಳಿಸಲಾಗಿತ್ತು. ಸದ್ರಿ ಪ್ರಕಟಣೆಯು ದಿನಾಂಕ: 27.8.1994ರ 
ಉದಯವಾಣಿ ಮತ್ತು ಕನ್ನಡಪ್ರಭ ದಿನಪತ್ರಿಕೆಯಲ್ಲಿ ಹಾಗೂ ದಿನಾಂಕ: 20.10.1994ರ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡಿರುತ್ತದೆ. 

ಈ ನ್ಯಾಯಾಲಯದ ಸಮ ಸಂಖ್ಯೆಯ ಪತ್ರ ದಿನಾಂಕ: 18.8.1994 ರಲ್ಲಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಚಿಕ್ಕೋಡಿ ಇವರಿಗೆ 
ವಾಹನದ ಬಿ ಪ್ರತಿಯನ್ನು ಕಳುಹಿಸಲು ತಿಳಿಸಲಾಗಿರುತ್ತದೆ. ಮುಂದುವರಿದು, ವಾಹನದಲ್ಲಿ ದೊರೆತ ಎಂ ಹೆಚ್‌ಎ 4082 ಎಂಬ 
ಮಾಹಿತಿಯನ್ನು ಅನುಸರಿಸಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಸಾಂಗ್ಲಿ ಇವರಿಗೆ ಬಿ ಪ್ರತಿಯನ್ನು ಕಳುಹಿಸಲು ಈ ನ್ಯಾಯಾಲಯದ ಪತ್ರ 
ದಿನಾಂಕ: 4.8.95 ರಲ್ಲಿ ತಿಳಿಸಿದೆ. ಅದಕ್ಕೆ ಪ್ರತಿಯಾಗಿ ಅವರು ದಿನಾಂಕ: 30.8.1995 ರಲ್ಲಿ ವಾಹನದ ಬಿ ಪ್ರತಿಯನ್ನು ಪ್ರಾದೇಶಿಕ ಸಾರಿಗೆ 
ಕಛೇರಿ ಸಾಂಗ್ಲಿಯಿಂದ ಕಳುಹಿಸಿರುತ್ತಾರೆ. ಅದರ ಮುಂದುವರಿಕೆಯಾಗಿ ಈ ನ್ಯಾಯಾಲಯದ ಸಮ ಸಂಖ್ಯೆಯ ಪತ್ರ ದಿನಾಂಕ: 
30.4.1996ನ್ನು ಶ್ರೀ ಅಬ್ಬಾಸ್‌ ಅಲ್ಲಾಹುದ್ದೀನ್‌ ಪರ್ಜಾದೆ, ಗುರುವಾರಪೇಟೆ ಇವರಿಗೆ ಕಳುಹಿಸಿದ್ದು ಶ್ರೀಗಂಧ ಅಕ್ರಮ ಸಾಗಾಣಿಕೆಯಲ್ಲಿ 
ತೊಡಗಿದ್ದ ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಾರದೇಕೆ ಎಂಬ ಬಗ್ಗೆ ಸಮಜಾಯಿಸಿಯನ್ನು ನೀಡಲು ತಿಳಿಸಿದೆ. ಅದಕ್ಕೆ 
ದಿನಾಂಕ: 14.5.1996 ರಲ್ಲಿ ತಮ್ಮ ವಕೀಲರ ಮೂಲಕ ಸಲ್ಲಿಸಿದ ಮನವಿಯಲ್ಲಿ ವಿವರಣೆ ನೀಡಿರುತ್ತಾರೆ. ಅದರಲ್ಲಿ ಕ್ಷೇಮುದಾರರು 
ಎಂಹೆಚ್‌ 10ಎ 4082 (ಸೀಜರ್‌ ಲಾರಿ ನಂ. ಕೆಎ 23 4393)ರ ಮಹೀಂದ್ರ ನಿಸ್ವಾನ್‌ ಅಲ್ವಿನ್‌ ಲಾರಿಯ ಮಾಲೀಕರಿರುತ್ತಾರೆ. ಅವರು 
ಮುಗ್ದರಿರುತ್ತಾರೆ. ಅವರು ಲಾರಿಯನ್ನು ಮನೆಯ ಮುಂಭಾಗದಲ್ಲಿ ನಿಲ್ಲಿಸಿದ್ದು ದಿನಾಂಕ: 24.7.1994ರ ರಾತ್ರಿ ಕಳುವಾಗಿರುತ್ತದೆ. ಈ 
ಸಂಬಂಧ ದಿನಾಂಕ: 25.7.1994 ರಲ್ಲಿ ಕರಾಡ ಟೌನ್‌ ಪೊಲೀಸ್‌ ಠಾಣೆಯಲ್ಲಿ ದೂರು ಸಲ್ಲಿಸಲಾಗಿದೆ. ಅಕ್ರಮ ಶ್ರೀಗಂಧ ಸಾಗಾಣಿಕೆಗೂ 
ಕ್ಲೇಮುದಾರರಿಗೂ ಸಂಬಂಧವಿರುವುದಿಲ್ಲ. ವಾಹನವನ್ನು ನ್ಯಾಯಾಲಯ ಕೇಳಿದ ಸಂದರ್ಭದಲ್ಲಿ ಹಾಜರುಪಡಿಸಲು ಬದ್ಧರಿರುತ್ತಾರೆ. ನಿಂತಲೆ 
ನಿಂತು ವಾಹನದ ಬೆಲೆಬಾಳುವ ಉಪಕರಣಗಳು ಹಾಳಾಗುವ ಸಂಭವ ಬರುತ್ತದೆ. ಇದರಿಂದ ಅವರಿಗೆ ತುಂಬಲಾರದ ನಷ್ಟವಾಗುತ್ತದೆ 
ಎಂದು ತಿಳಿಸುತ್ತಾ ವಾಹನವನ್ನು ಮಧ್ಯಂತರ ಅವಧಿಗೆ ಬಿಟ್ಟುಕೊಡುವಂತೆ ವಿನಂತಿಸಿದ್ದಾರೆ. 

ವಾಹನ ಮಾಲೀಕರ ಮಧ್ಯಂತರ ಅವಧಿಯ ಬಿಡುಗಡೆಗೆ ಸಲ್ಲಿಸಿದ ಅರ್ಜಿಯನ್ನು ಅಮೊ.ವಾಹನ.7/94-95, ದಿನಾಂಕ: 
19.10.1996 ರಲ್ಲಿ ತಿರಸ್ಕರಿಸಿ ಆದೇಶ ಹೊರಡಿಸಿರುತ್ತದೆ. ಈ ಆದೇಶದ ಮೇಲೆ ವಾಹನ ಮಾಲೀಕರು ಮಾನ್ಯ ಜಿಲ್ಲಾ ಮತ್ತು ಸತ್ರ 
ನ್ಯಾಯಾಲಯ ಶಿವಮೊಗ್ಗದಲ್ಲಿ ಕ್ರಿ.ಮಿ.ಅ.ನಂ. 65/96 ರಲ್ಲಿ ಮೇಲ್ಮನವಿ ಹೋಗಿರುತ್ತಾರೆ. ದಿನಾಂಕ: 14.2..2002 ರಲ್ಲಿ ತೀರ್ಪು ನೀಡಿ 
ಅಧಿಕೃತ ಅಧಿಕಾರಿಗಳು ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಸಾಗರ ವಿಭಾಗ, ಸಾಗರ ಇವರು ದಿನಾಂಕ: 19.10.1996ರ 
ಆದೇಶವನ್ನು ತಿರಸ್ಕರಿಸಿ ಮೂಲ ದಾಖಲೆಗಳನ್ನು ಈ ನ್ಯಾಯಾಲಯಕ್ಕೆ ಮುಂದಿನ ವಿಚಾರಣೆಗೆ ಕಳುಹಿಸಿಕೊಟ್ಟಿರುತ್ತಾರೆ. ಈ ಪ್ರಕರಣದ 
ವಿಚಾರಣೆಗೆ ದಿನಾಂಕ: 20.4.2002 ರಲ್ಲಿ ಹಾಜರಾಗಲು ದಿನಾಂಕ: 26.3.2002 ರಂದು ನೋಂದಣಿ ಅಂಚೆ ಮೂಲಕ ವಾಹನ 
ಮಾಲೀಕರಿಗೆ ಕಳುಹಿಸಿದ ಸಮನ್ನಿನ ಲಕೋಟೆ ಮೇಲೆ ನಾಟ್‌ ಕ್ಷೇಮ್‌ ಎಂದು ಅಂಚೆ ಇಲಾಖೆಯವರು ನಮೂದಿಸಿ ನ್ಯಾಯಾಲಯಕ್ಕೆ 
ಹಿಂದಿರುಗಿಸಿರುತ್ತಾರೆ. ಇದೇ ರೀತಿ ದಿನಾಂಕ: 22.4.2002, 28.8.2002, 7.3.2003 ರಲ್ಲಿ ಕಳುಹಿಸಿದ ಲಕೋಟೆ ಮೇಲು ನಾಟ್‌ ಕ್ಷೇಮ್‌ 
ಎಂದು ಅಂಚೆ ಇಲಾಖೆಯವರು ನಮೂದಿಸಿ ಹಿಂದಿರುಗಿಸಿರುತ್ತಾರೆ. ಅಲ್ಲದೆ ಬಾಧೈತೆದಾರ ಪರ ಮಾನ್ಯ ಶ್ರೀ ಪಿ.ಎನ್‌. ರಂಗನಾಥ, 
ವಕೀಲರು ವಾದ ಮಾಡಲು ಆಗುವುದಿಲ್ಲವೆಂದು ದಿನಾಂಕ: 17.8.2002 ರಲ್ಲಿ ಈ ನ್ಯಾಯಾಲಯಕ್ಕೆ ಮೆಮೋ ಸಲ್ಲಿಸಿ ಹಿಂದೆ ಸರಿದಿರುತ್ತಾರೆ. 
ಈ ವಿಷಯದ ಬಗ್ಗೆ ಪುನಃ ಭಾದ್ಯೆತೆದಾರರಿಗೆ ದಿನಾಂಕ: 29.9.2003 ನೋಟೀಸ್‌ ಜಾರಿ ಮಾಡಿ ದಿನಾಂಕ: 25.10.2003ಕ್ಕೆ ಬೆಳಿಗ್ಗೆ 11.00 
ಗಂಟೆಗೆ ಹಾಜರಾಗಲು ತಿಳಿಸಿದ್ದು ನೋಟೀಸ್‌ ಜಾರಿಯಾಗಿ ಸ್ವೀಕೃತಿ ಈ ನ್ಯಾಯಾಲಯಕ್ಕೆ ತಲುಪಿರುತ್ತದೆ. ಈ ಪ್ರಕರಣದಲ್ಲಿ ಬಹಳಷ್ಟು 
ಕಾಲವಕಾಶ ನೀಡಿದ್ದರು ಬಾಧ್ಯೆತೆದಾರರ ವಿಚಾರಣೆಗೆ ಹಾಜರಾಗದೆ ಇರೋದು ನೋಡಿದರೆ ಈ ವಿಚಾರಣೆಯಲ್ಲಿ ಭಾಗವಹಿಸಲು ಆಸಕ್ತಿ 
ಇಲ್ಲವೆಂದು ಕಂಡು ಬಂದಿದೆ. ಅಲ್ಲದೆ ಈ ಪ್ರಕರಣದಲ್ಲಿ ಬಾಧ್ಯೆತೆದಾರರು ವಿಚಾರಣೆಗೆ ಹಾಜರಾಗದೆ ಇದ್ದುದರಿಂದ ಡಿಫೆನ್ಸ್‌ ಸಾಕ್ಷಿ ಹೇಳಿಕೆ 
ಏನು ಇಲ್ಲವೆಂದು ತೀರ್ಮಾನಿಸಲಾಯಿತು. 

ಈ ವಾಹನವು ಅರಣ್ಯ ಉತ್ಪನ್ನ ಅಕ್ರಮ ಸಾಗಾಣಿಕೆಯಲ್ಲಿ ತೊಡಗಿಲ್ಲವೆಂದು ಸಾಬೀತುಪಡಿಸಲು ಬಾಧ್ಯೆತೆದಾರರು ಸಂಪೂರ್ಣ 
ವಿಫಲರಾಗಿರುತ್ತಾರೆ. ಆದ್ದರಿಂದ ಮೇಲೆ ಎಲ್ಲಾ ದಾಖಲೆ ಹೇಳಿಕೆ ವಾದವನ್ನು ಪರಿಶೀಲಿಸಿ ನನಗೆ ಈ ಕೆಳಗಿನ ಅಂಶಗಳು ಕಂಡು 
ಬಂದಿರುತ್ತದೆ. 

1. ಈ ವಾಹನ ಅರಣ್ಯ ಉತ್ಪನ್ನ ಸಾಗಾಣಿಕೆಗೆ ತೊಡಗಿಸಲಾಗಿದೆ. 


ಪ 
ಲ್ರು 
ಲ್ಲಿ 


೧೨. 


೧೮೬೬ ಕರ್ನಾಟಕ ರಾಜ್ಮಪತ್ರ, ಗುರುವಾರ, ಡಿಸೆಂಬರ್‌ ೧೮, ೨೦೦೩ ಭಾಗ - ೩ 





2. ಈ ವಾಹನವನ್ನು ಕಳ್ಳ ಸಾಗಾಣಿಕೆಯ ಪ್ರಕರಣದಲ್ಲಿ ವಾಹನ ಮಾಲೀಕರು ನೇರವಾಗಿ ಶ್ಯಾಮೀಲಾಗಿರುವುದಿಲ್ಲ. ಆದರೆ ಈ 
ಕಳ್ಳಸಾಗಾಣಿಕೆ ಅವರ ತಿಳುವಳಿಕೆ ಇಲ್ಲದೆ ಆಗಿದೆ ಎಂದು ಸಾಬೀತುಪಡಿಸಲು ವಾಹನ ಮಾಲೀಕರು ವಿಫಲರಾಗಿರುತ್ತಾರೆ. 
3. ವಾಹನ ಮಾಲೀಕರು ತಮ್ಮ ವಾಹನವನ್ನು ಕಳ್ಳ ಸಾಗಾಣಿಕೆ ಯಾರು ಉಪಯೋಗ ಮಾಡಬಾರದು ಎಂದು ಮುನ್ನೆಚ್ಚರಿಕೆ 
ತೆಗೆದುಕೊಂಡಿರುವುದಿಲ್ಲವೆಂದು ಕಂಡು ಬಂದಿರುತ್ತದೆ. ಆದ್ದರಿಂದ ಈ ಕೆಳಗಿನಂತೆ ಆದೇಶ ಹೊಡಡಿಸಿದ್ದೇನೆ. 
ಆದೇಶ 
ಮೇಲ್ಕಂಡ ಪ್ರಸ್ತಾವನೆಯನ್ನು ಗಣನೆಗೆ ತೆಗೆದುಕೊಂಡು ಶ್ರೀ ಶಿವರಾಜ್‌ ಸಿಂಗ್‌, ಭಾ.ಆ.ಸೇ., ಅಧಿಕೃತ ಅಧಿಕಾರಿ ಹಾಗೂ ಉಪ 
ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಆದ ನಾನು ಕರ್ನಾಟಕ ಅರಣ್ಯ ಕಾಯಿದೆ 1963, 71(ಎ) ರಿಂದ ಜಿ ಪ್ರಕಾರ ವಲಯ 
ಅರಣ್ಯಾಧಿಕಾರಿ ಸಾಗರ ಇವರು ಜಪ್ತು ಮಾಡಿದ ವಾಹನ ಲಾರಿ ನಂ. ಕೆಎ 23 4393ನ್ನು ಚಾಸ್ಸಿಸ್‌ ನಂ. ಇವೈಹೆಚ್‌ 40 ಎ 21090 ಎಫ್‌ 
10410 ಎಂಜಿನ್‌ ನಂ. ಎಸ್‌ಡಿ 25 ಎಫ್‌ಸಿಒ 9463 ಅನ್ನು ಮತ್ತು ಅದರಲ್ಲಿದ್ದ 1350 ಕೆಜಿ ಶ್ರೀಗಂಧ ಮತ್ತು ಕರ್ನಾಟಕ ಸರ್ಕಾರದ 
ಸಂಪತ್ತು ಆಗಿರುವುದರಿಂದ ಅಂತಿಮವಾಗಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಆದೇಶಿಸಿದ್ದೇನೆ. ಈ ಆದೇಶವನ್ನು ತೆರೆದ 
ನ್ಯಾಯಾಲಯದಲ್ಲಿ ಉಕ್ತ ಲೇಖನ ಹೇಳಿ, ಗಣಕ ಯಂತ್ರದಲ್ಲಿ ಮುದ್ರಿಸಿ ಸರಿಪಡಿಸಿ ದಿನಾಂಕ: 22.11.2003 ರಂದು ನನ್ನ ಸಹಿ ಹಾಗೂ 
ಮೊಹರಿನೊಂದಿಗೆ ಹೊರಡಿಸಿದೆ. ಈ ಆದೇಶ ಹೊರಡಿಸಿದ 30 ದಿನದೊಳಗೆ ಯಾರು ಮೇಲನವಿ ಇದ್ದಲ್ಲಿ ಇದೇ ಅಂತಿಮ ಆದೇಶವೆಂದು 
ಪರಿಗಣಿಸಲಾಗುವುದು. 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಪಿ.ಆರ್‌. 1342 ಸಾಗರ ವಿಭಾಗ, ಸಾಗರ. 
ತಾಲ್ಲೂಕು ಸಮಾಜ ಕಲ್ಕಾಣ ಅಧಿಕಾರಿಗಳ ಕಾರ್ಯಾಲಯ, ಅಂಕೋಲಾ 
ಅಧಿಸೂಚನೆ ಸಂಖ್ಯೆ: ತಾಸಕಅ:ಎಸ್‌-1:ಸಿಬ್ಬಂದಿ:ಸಿಆರ್‌-53:2003-04, ದಿನಾಂಕ: 19ನೇ ನವೆಂಬರ್‌ 2003 
ವಿಷಯ: ಕರ್ನಾಟಕ ಮಾಹಿತಿ ಪಡೆಯುವ ಹಕ್ಕು ಅಧಿನಿಯಮ - 2000 ಹಾಗೂ 2002ರ ಅನುಷ್ಟಾನದ ಬಗ್ಗೆ. 
ಉಲ್ಲೇಖ: 1. ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಆಸುಇ:56:ಯೋಮಸ-02(1) ದಿನಾಂಕ: 18.07.2002. 
2. ಆಯುಕ್ತರು ಸಮಾಜ ಕಲ್ಮಾಣ ಇಲಾಖೆ : ಅ.ಸ.ಪ. ಸಂಖ್ಯೆ: ಸಕವಿ:ವಿಘಯೋ ಕುಂಕೊ:ಕಅ:ಸಿಆರ್‌-4: 
2002-03, ದಿನಾಂಕ: 21.8.2003. 
ಕರ್ನಾಟಕ ಮಾಹಿತಿ ಪಡೆಯುವ ಹಕ್ಕು ಅಧಿನಿಯಮ 2000 ಮತ್ತು ಕರ್ನಾಟಕ ಮಾಹಿತಿ ಪಡೆಯುವ ಹಕ್ಕು ನಿಯಮಗಳು 2002 
ಈಗಾಗಲೇ ಜಾರಿಗೆ ಬಂದಿದ್ದು ಸದರಿ ಅಧಿನಿಯಮದ ರೀತ್ಯಾ ಎಲ್ಲಾ ಸಾರ್ವಜನಿಕ ಪ್ರಾಧಿಕಾರಗಳು ಅಧಿನಿಯಮದ ಸೆಕ್ಷನ್‌ 2(ಎ) 
ಅಡಿಯಲ್ಲಿ ವ್ಯಾಖ್ಯಾನಿಸಿರುವಂತೆ ಸಕ್ಷಮ ಹಾಗೂ ಮೇಲ್ಮನವಿ ಪ್ರಾಧಿಕಾರಗಳನ್ನು ನೇಮಿಸಬೇಕಾಗಿರುತ್ತದೆ. ಅದರಂತೆ ತಾಲ್ಲೂಕು ಮಟ್ಟದಲ್ಲಿ 
ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಿಸಿದಂತೆ ಸಕ್ಷಮ ಹಾಗೂ ಮೇಲ್ಲವವಿ ಪ್ರಾಧಿಕಾರಿಗಳಾಗಿ ಈ ಕೆಳಗಿನಂತೆ ನೇಮಿಸಲಾಗಿದೆ. 
ಸಕ್ಷಮ ಪ್ರಾಧಿಕಾರ ಅಪೀಲು ಪ್ರಾಧಿಕಾರ 
ತಾಲ್ಲೂಕು ಮಟ್ಟದಲ್ಲಿ ಕಛೇರಿ ಅಧೀಕ್ಷಕರು ತಾಲ್ಲೂಕು ಸಮಾಜ ಕಲ್ಕಾಣ ಅಧಿಕಾರಿಗಳು 
ಸರ್ಕಾರದ ಅಧಿನಿಯಮದ ಸೆಕ್ಷನ್‌ 3(ಬಿ) ಅಡಿಯಲ್ಲಿ ನಿಗದಿಪಡಿಸಿದಂತೆ ಈ ಕೆಳಗೆ ತಿಳಿಸಿರುವ 4 ಶೀರ್ಷಿಕೆಗಳಲ್ಲಿ ತಿಳಿಸಿರುವ 
ವಿವರಗಳನ್ನು ಸಾರ್ವಜನಿಕ ಪ್ರಕಟಣೆಗಾಗಿ ಈ ಕೆಳಗಿನಂತೆ ತಿಳಿಯಪಡಿಸಿದೆ. 
1) ಇಲಾಖೆಯ ಸಂಘಟನೆ ಪ್ರಕಾರ್ಯಗಳು ಮತ್ತು ಕರ್ತವ್ಯಗಳ ವಿವರಗಳು 
ತಾಲ್ಲೂಕು ಹಂತದಲ್ಲಿ ತಾಲ್ಲೂಕಾ ಸಮಾಜ ಕಲ್ಕಾಣ ಅಧಿಕಾರಿಗಳ ಕಛೇರಿಯು ತಾಲ್ಲೂಕು ಪಂಚಾಯತ್‌ ವ್ಯಾಪ್ತಿಯಲ್ಲಿ 
ಕಾರ್ಯನಿರ್ವಹಿಸುತ್ತಿದ್ದು, ತಾಲ್ಲೂಕಾ ಸಮಾಜ ಕಲ್ಕಾಣಾಧಿಕಾರಿಗಳು ಕಛೇರಿಯ ಮುಖ್ಯಸ್ಥರಾಗಿರುತ್ತಾರೆ. ಇವರಿಗೆ ಸಹಕರಿಸಲು ಸದರಿ 
ಕಛೇರಿಯಲ್ಲಿ ಈ ಕೆಳಗಿನಂತೆ ಪೂರಕ ಸಿಬ್ಬಂದಿ ವ್ಯವಸ್ಥೆ ಇರುತ್ತದೆ. 




















1) ಕಛೇರಿ ಅಧೀಕ್ಷಕರು 1 ಹುದ್ದೆ 
2) ಪ್ರಥಮ ದರ್ಜೆ ಸಹಾಯಕರು 1 ಹುದ್ದೆ 
3) ದ್ವಿತೀಯ ದರ್ಜೆ ಸಹಾಯಕರು 1 ಹುದ್ದೆ 
4) ಬೆರಳಚ್ಚುಗಾರರು 1 ಹುದ್ದೆ 
5) ಗ್ರೂಪ್‌ "ಡಿ' ನೌಕರರು 1 ಹುದ್ದೆ 
ನಮ್ಮ ಅಧೀನದಡಿಯಲ್ಲಿ ಬರುವ ಎಲ್ಲ ಸಂಸ್ಥೆಗಳ ಹೆಸರು ಮತ್ತು ವಿವರಗಳು: 
ಕ.ಸ. ಸಂಸ್ಥೆಯ ಹೆಸರು ಸಂಖ್ಯೆ ಸಿಬ್ಬಂದಿ ವಿದ್ಯಾರ್ಥಿಗಳ 
ಮಂಜೂರಾತಿ ಸಂಖ್ಯೆ 
1. | ಮೆಟ್ರಿಕ್‌ ಪೂರ್ವ ಗಂಡು ಮಕ್ಕಳ ವಸತಿ ನಿಲಯ 1 04 50 
2. | ಮೆಟ್ರಿಕ್‌ ಪೂರ್ವ ಹೆಣ್ಣು ಮಕ್ಕಳ ವಸತಿ ನಿಲಯ 1 05 50 
3. | ಸ.ಪ. ಗಾಂವಕರ ಸ್ಮಾರಕ ಅನುದಾನಿತ ವಸತಿ ನಿಲಯ 1 ದ 25 
4. | ಹೊಲಿಗೆ ತರಬೇತಿ ಕೇಂದ್ರ 1 01 20 
5. | ಮಹಿಳಾ ಮತ್ತು ಶಿಶು ಕಲ್ಕಾಣ ಕೇಂದ್ರ 1 02 50 























ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೮, ೨೦೦೩ ೧೮೬೭ 





1. ಸಮಾಜ ಕಲ್ಕಾಣ ಇಲಾಖೆಗೆ ಸಂಬಂಧಿಸಿದಂತೆ ತಾಲ್ಲೂಕಾ ಮಟ್ಟದಲ್ಲಿ ಪರಿಶಿಷ್ಟ ಜಾತಿ : ಪರಿಶಿಷ್ಟ ವರ್ಗಗಳ ಸರ್ವತೋಮುಖ 
ಅಭಿವೃದ್ಧಿಗಾಗಿ ಈ ಕೆಳಕಂಡ ಹಲವಾರು ಶೈಕ್ಷಣಿಕ ಮತ್ತು ಆರ್ಥಿಕ ನೆರವಿನ ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. 
1) ಹೊಲಿಗೆ ಯಂತ್ರಗಳ ಸರಬರಾಜು 
2) ಕಾನೂನು ಪಧವೀಧರರಿಗೆ ಧನ ಸಹಾಯ 
3) ನರ್ಸರಿ ಮತ್ತು ಮಹಿಳಾ ಕಲ್ಕಾಣ ಕೇಂದ್ರಗಳು 
4) ಕಟ್ಟಡಗಳ ನಿರ್ವಹಣೆ 
5) ಮೆಟ್ರಿಕ್‌ ನಂತರದ ರಾಜ್ಯ ಸರ್ಕಾರದ ಶಿಷ್ಯವೇತನ 
6 ಎಸ್‌.ಎಸ್‌.ಎಲ್‌.ಸಿ. ಪ್ರಥಮ ಪ್ರಯತ್ನಕ್ಕೆ ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆಯಾದ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಬಹುಮಾನ. 
7) ಮೆಟ್ರಿಕ್‌ ಪೂರ್ವ ವಿದ್ಯಾರ್ಥಿ ವೇತನ 
8) ಪ್ರತಿಭಾ ವಿದ್ಯಾರ್ಥಿ ವೇತನ 
9) ಮೆಟ್ರಿಕ್‌ ಪೂರ್ವ ವಿದ್ಯಾರ್ಥಿ ನಿಲಯಗಳು 
10) ಪರಿಶಿಷ್ಟ ಜಾತಿ : ಪರಿಶಿಷ್ಟ ವರ್ಗದ ಮೆಟ್ರಿಕ್‌ ನಂತರದ ಭಾರತ ಸರ್ಕಾರದ ವಿದ್ಯಾರ್ಥಿವೇತನ (ಸಿಎಸ್‌ಎಸ್‌) 
11) ಅನೈರ್ಮಲ್ಯ ವೃತ್ತಿಯಲ್ಲಿ ತೊಡಗಿರುವ ಮಕ್ಕಳಿಗೆ ಮೆಟ್ರಿಕ್‌ ಪೂರ್ವ ವಿದ್ಯಾರ್ಥಿ ವೇತನ 
12) 1 ರಿಂದ 4ನೇ ತರಗತಿಯ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ. 
13) ಅಸ್ಪೃಶ್ಯತಾ ನಿವಾರಣೆ 
14) ದೌರ್ಜನ್ಯಕ್ಕೆ ಒಳಪಟ್ಟ ಪರಿಶಿಷ್ಟ ಜಾತಿಯವರಿಗೆ ಪರಿಹಾರ 
15) ಜಾತಿ ಪರಿಶೀಲನೆ 
2. ಅಧಿಕಾರಿಗಳ ಕರ್ತವ್ಯಗಳು: 
1) ಪರಿಶಿಷ್ಟ ಜಾತಿ : ಪರಿಶಿಷ್ಟ ವರ್ಗದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ತಾಲ್ಲೂಕು ಮಟ್ಟದ ಅನುಷ್ಠಾನ ಅಧಿಕಾರಿಗಳಾಗಿರುತ್ತಾರೆ. 
2) ತಿಂಗಳಲ್ಲಿ 15 ದಿವಸ ಪ್ರವಾಸ 10 ರಾತ್ರಿ ವಸತಿ ಮಾಡುವುದು. ಪರಿಶಿಷ್ಟ ಜಾತಿ ಕಾಲೋನಿಗಳಿಗೆ ವಿಶೇಷವಾಗಿ ಭೇಟಿ 
ನೀಡುವುದು. 
3) ವಿವರವಾದ ವಾರ್ಷಿಕ ಕ್ರಿಯಾ ಯೋಜನೆ ತಯಾರಿಸಿ ಅನುದಾನ ಮಂಜೂರಿಗೆ ಮೇಲಾಧಿಕಾರಿಗೆ ಕಳುಹಿಸುವುದು. 
4) ಇಲಾಖಾ ಸಂಸ್ಥೆಗಳ ಹಾಗೂ ಜಿ.ಐ.ಎ. ಹಾಸ್ಟೆಲ್‌ ಮೇಲ್ವಿಚಾರಣೆ ಹಾಗೂ ಕಛೇರಿ ಸಿಬ್ಬಂದಿಗಳ ಟೇಬಲ್‌ ಇನ್ಸ್‌ಪೆಕ್ಷನ್‌ 
ಮಾಡುವುದು. 
5) ಮಾಸಿಕ ತ್ರೆಮಾಸಿಕ, ಅರ್ಧವಾರ್ಷಿಕ, ವಾರ್ಷಿಕ ಪ್ರಗತಿ ವರದಿ ಓಕಲ್‌ವೈಜ್‌ ಮಾಸಿಕ ಖರ್ಚಿನ ಪತ್ರಿಕೆ, ಮಾಸಿಕ ಚಿಕ್ಕು, 
ಲೆಕ್ಕಪತ್ರ ಕಳುಹಿಸುವುದು. 
6) ಶಾಲೆಗೆ ಹೋಗುವ ಪರಿಶಿಷ್ಟ ಜಾತಿ : ಪರಿಶಿಷ್ಟ ವರ್ಗದ ಮಕ್ಕಳ ಅಂಕಿ ಸಂಖ್ಯೆ ನಿರ್ವಹಿಸುವುದು. 
7) ಪರಿಶಿಷ್ಟ ಜಾತಿ : ಪರಿಶಿಷ್ಟ ವರ್ಗ ವಿದ್ಯಾರ್ಥಿಗಳಿಗೆ ಮೆಟ್ರಿಕ್‌ ಪೂರ್ವ ಮತ್ತು ಮೆಟ್ರಿಕ್‌ ನಂತರದ ವಿದ್ಯಾರ್ಥಿವೇತನ ಮಂಜೂರು 
ಮಾಡುವುದು. ಆ ಬಗ್ಗೆ ಲೆಕ್ಕ ಪತ್ರ ಬಟವಾಡೆ ಯಾದಿಗಳನ್ನು ನಿರ್ವಹಿಸುವುದು. 
8) ಎಸ್‌.ಎಸ್‌.ಎಲ್‌.ಸಿ. ಪರೀಕ್ಷೆಯನ್ನು ಪ್ರಥಮ ಪ್ರಯತ್ನಕ್ಕೆ ಪ್ರಥಮ ಶ್ರೇಣಿಯಲ್ಲಿ ಪಾಸಾದವರಿಗೆ ಉತ್ತೇಜಕ ಬಹುಮಾನ 
ಮಂಜೂರು ಮಾಡುವುದು. 
9) ಪರಿಶಿಷ್ಟ ಜಾತಿ : ಪರಿಶಿಷ್ಟ ವರ್ಗದ ಶಾಲೆಗೆ ಹೋಗುವ ಮಕ್ಕಳಿಗೆ ಉಚಿತವಾಗಿ ಸಮವಸ್ತ್ರ, ಪಠ್ಯ ಪುಸ್ತಕ ಮತ್ತು ಇತರೇ ಶೈಕ್ಷಣಿಕ 
ಸಹಾಯಗಳನ್ನು ಉಚಿತವಾಗಿ ಒದಗಿಸುತ್ತಿರುವ ಬಗ್ಗೆ ಖಚಿತಪಡಿಸಿಕೊಳ್ಳುವುದು. 
10) ಪರಿಶಿಷ್ಟ ಜಾತಿ ಕಾಲೋನಿಗಳಲ್ಲಿ ಕಾರ್ಯಕ್ರಮ ಪ್ರಾರಂಭಿಸಲು ವಯಸ್ಕರ ಶಿಕ್ಷಣ ಯುವಜನ ಸೇವೆ ಮತ್ತು ಸಹಕಾರ ಮುಂತಾದ 
ಇಲಾಖೆಗಳೊಂದಿಗೆ ಸಹಕರಿಸುವುದು. 
11) ವಸತಿ ನಿಲಯ ಕಟ್ಟಡಗಳ ನಿರ್ಮಾಣ, ಸಮುದಾಯ ಕೇಂದ್ರ ಮುಂತಾದವುಗಳ ಮೇಲ್ವಿಚಾರಣೆ ಮಾಡುವುದು. 
12) ವಿವಿಧ ವಸತಿ ಯೋಜನೆಗಳನ್ನು ಅನುಷ್ಠಾನಗೊಳಿಸುವ ಇಲಾಖೆಗಳಿಗೆ ಅರ್ಹ ಪರಿಶಿಷ್ಟ ಜಾತಿ : ಪರಿಶಿಷ್ಟ ವರ್ಗ 
ಫಲಾನುಭವಿಗಳನ್ನು ಗುರುತಿಸಲು ಸಹಕರಿಸುವುದು. 
13) ಪರಿಶಿಷ್ಟ ಜಾತಿ : ಪರಿಶಿಷ್ಟ ವರ್ಗಗಳ ದೌರ್ಜನ್ಯ ಪ್ರಕರಣಗಳಲ್ಲಿ ನಾಗರೀಕ ಹಕ್ಕು ಸಂರಕ್ಷಣಾ ಘಟಕದೊಂದಿಗೆ ಸಹಕರಿಸುವುದು 
ಮತ್ತು ಪರಿಶಿಷ್ಟ ಜಾತಿ : ಪರಿಶಿಷ್ಟ ವರ್ಗ ಹಿತರಕ್ಷಣೆಯ ತಾಲ್ಲೂಕು ಮಟ್ಟದ ಸಮಿತಿಗೆ ಸದಸ್ಯ ಕಾರ್ಯದರ್ಶಿಯಾಗಿರುವುದು. 
14) ಬೆಂಕಿ ಆಕಸ್ಮಿಕ ಮುಂತಾದ ನೈಸರ್ಗಿಕ ವಿಪತ್ತುಗಳಿಗೆ ಸಹಾಯಧನ ಒದಗಿಸಲು ಕ್ರಮ ತೆಗೆದುಕೊಳ್ಳುವುದು. 
15) ಪರಿಶಿಷ್ಟ ಜಾತಿ : ಪರಿಶಿಷ್ಟ ವರ್ಗದ ನಿವೇಶನ ರಹಿತರಿಗೆ ನಿವೇಶನ ಮತ್ತು ಸಶಾನ ಭೂಮಿಯನ್ನು ಒದಗಿಸುವ ಸಲುವಾಗಿ ಭೂ 
ಸ್ವಾಧೀನದ ಬಗ್ಗೆ ಸಂಬಂಧಪಟ್ಟವರಿಗೆ ಕ್ರಮ ತೆಗೆದುಕೊಳ್ಳಲು ತಿಳಿಸುವುದು. 
16) ಪರಿಶಿಷ್ಟ ಜಾತಿ : ಪರಿಶಿಷ್ಟ ವರ್ಗ ಕೃಷಿ ಕಾಲೋನಿಗಳಲ್ಲಿ ತೋಟ ಕೈಗಾರಿಕೆ ಸಹಕಾರ ಸಂಘಗಳನ್ನು ಸ್ಥಾಪಿಸಿ ಅವರ ಅಭಿವೃದ್ಧಿಗೆ 
ಕ್ರಮ ತೆಗೆದುಕೊಳ್ಳುವುದು. 


೧೮೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೮, ೨೦೦೩ ಭಾಗ - ೩ 





3. 


17) ಪರಿಶಿಷ್ಟ ಜಾತಿ : ಪರಿಶಿಷ್ಟ ವರ್ಗದವರ ಸಾಮಾಜಿಕ, ಆರ್ಥಿಕ ಸರ್ವೆ ನಡೆಸಿ ಎಸ್‌ಸಿಪಿ:ಐಆರ್‌ಡಿಪಿ:ಟಿಎಸ್‌ಪಿ:ತಾಳಿಭಾಗ್ಯ: 
ಗಂಗಾಕಲ್ಯಾಣ:ಭಾಗ್ಯಜ್ಯೋತಿ:ನೇಗಿಲುಭಾಗ್ಯ ಮುಂತಾದ ಕಾಯಕ್ರಮಗಳನ್ನು ಅನುಷ್ಠಾನಗೊಳಿಸಲು ಫಲಾನುಭವಿಗಳನ್ನು 
ಗುರುತಿಸುವುದು. 

18) ಜೀತದಾಳುಗಳನ್ನು ಗುರುತಿಸಿ, ಬಿಡುಗಡೆಗೊಳಿಸಿ ಪುನರ್‌ವಸತಿ ಕಲ್ಪಿಸಲು ಕ್ರಮ ತೆಗೆದುಕೊಳ್ಳುವುದು. 

19) ಸ್ಥಳೀಯ ಸಂಸ್ಥೆಗಳ ಶೇಕಡಾ 18ರ ಅನುದಾನ ವಿತರಣೆ ಬಗ್ಗೆ ಪರಿಶೀಲಿಸುವುದು. 

20) ಅಂತರ್‌ಜಾತಿ ವಿವಾಹಿತ ದಂಪತಿಗಳಿಗೆ ಸಹಾಯಧನ ಮಂಜೂರಿಗೆ ಕ್ರಮ ತೆಗೆದುಕೊಳ್ಳುವುದು. 

21) ಪರಿಶಿಷ್ಟ ಜಾತಿ : ಪರಿಶಿಷ್ಟ ವರ್ಗ ಕಾಲೋನಿಗಳಿಗೆ ಮತ್ತು ವಾಸದ ಮನೆಗಳಿಗೆ ಕುಡಿಯುವ ನೀರು ವಿದ್ಯುತ್‌ ಒದಗಿಸುವ ಬಗ್ಗೆ 
ಸರ್ವೆ ನಡೆಸುವುದು. 

22) ವೃದ್ಧಾಪ್ಯ ವೇತನ, ವಿಧವಾ ವೇತನ, ಗರ್ಭಿಣಿ ಸ್ತ್ರೀಯರಿಗೆ ಸಹಾಯ, ಅಂಗವಿಕಲ ವೇತನ ಮುಂತಾದವುಗಳ ಬಗ್ಗೆ ಅರ್ಹ 
ಪರಿಶಿಷ್ಟ ಜಾತಿ : ಪರಿಶಿಷ್ಟ ವರ್ಗ ಫಲಾನುಭವಿಗಳನ್ನು ಗುರುತಿಸಿ ಮಂಜೂರಿ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ 
ಸಂಪರ್ಕಿಸುವುದು. 

23) ಸರ್ಕಾರಿ, ಅರೆ ಸರಕಾರಿ, ಸ್ಥಳೀಯ ಸಂಸ್ಥೆಗಳು ನೇಮಕಾತಿಯಲ್ಲಿ ಪರಿಶಿಷ್ಟ ಜಾತಿ : ಪರಿಶಿಷ್ಟ ವರ್ಗ ಮೀಸಲಾತಿಯನ್ನು ಸರಕಾರಿ 
ಆದೇಶದಂತೆ ಅನುಷ್ಠಾನಗೊಳಿಸುವುದನ್ನು ಪರಿಶೀಲಿಸಿ ವರದಿಯನ್ನು ಕಳುಹಿಸುವುದು. 

24) ಸಹಕಾರ ಸಂಘ, ಸೇವಾ ಸಂಘ, ಮಹಿಳಾ ಮಂಡಳಿ ಮುಂತಾದುವುಗಳಲ್ಲಿ ಸದಸ್ಯರಾಗಲು ಪ್ರೋತ್ಸಾಹಿಸುವುದು. 

25) ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಅಧಿಕಾರಿಗಳು ವಹಿಸಿದ ಯಾವುದೇ ಕೆಲಸ ನಿರ್ವಹಿಸುವುದು. 
ಕಛೇರಿ ಸಿಬ್ಬಂದಿಯವರ ಕರ್ತವ್ಯ ನಿರ್ವಹಣೆ ವಿವರಗಳು: 
ಕಛೇರಿ ಸಿಬ್ಬಂದಿ ವರ್ಗದವರು ಸಂಬಂಧಿಸಿದ ಅಧಿಕಾರಿಗಳ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಆಯಾ ಅಧಿಕಾರಿಗಳಿಗೆ 


ಉಂದು 


ಪೂರಕವಾಗಿ ಸಹಾಯವಾಗುವಂತೆ ಕಾರ್ಯ ನಿರ್ವಹಿಸುವುದು. ಸಾರ್ವಜನಿಕರಿಂದ ಮೇಲಾಧಿಕಾರಿಗಳ ಕಛೇರಿಯಿಂದ ಹಾಗೂ ಅಧೀನ 
ಅಧಿಕಾರಿಗಳಿಂದ ಬರುವಂತಹ ಎಲ್ಲ ಕಾಗದ ಪತ್ರಗಳನ್ನು ಸಾಮಾನ್ಯ ಸ್ವೀಕೃತಿ ಶಾಖೆಯಲ್ಲಿ ಸ್ವೀಕರಿಸಿದ ಸಂಬಂಧಿಸಿದ ಅಧಿಕಾರಿಗಳ ಹಾಗೂ 


8 ವಲ 


ಕಛೇರಿ ಅಧೀಕ್ಷಕರ ಕಿರು ಸಹಿ ಮಾಡಿಸಿದ ನಂತರ ಸದರಿ ಪತ್ರಗಳನ್ನು ನೋಂದಾಯಿಸಿ ಸಂಬಂಧಪಟ್ಟ ವಿಷಯ ನಿರ್ವಾಹಕರಿಗೆ ಸ್ವೀಕೃತಿ 
ಪಡೆದು ನೀಡಲಾಗುವುದು; ಕಛೇರಿ ಕೈಪಿಡಿಯ ಪ್ರಕಾರ ಕಡತವನ್ನು ಪ್ರಾರಂಭಿಸಿ ಅಧಿಕಾರಿಗಳ ಅನುಮೋದನೆಗಾಗಿ ಅಥವಾ 
ಮಂಜೂರಾತಿಗಾಗಿ ಕ್ರಮ ಕೈಗೊಳ್ಳುವುದು. 

4. ಇಲಾಖೆಯು ತನ್ನ ಪ್ರಕಾರ್ಯಗಳನ್ನು ನಿರ್ವಹಿಸುವಲ್ಲಿ ರೂಪಿಸಿರುವ ಗುಣಮಟ್ಟಗಳು: 


1) ಕಛೇರಿಯಲ್ಲಿ ಸ್ವೀಕರಿಸಲಾಗುವ ಎಲ್ಲ ಕಾಗದ ಪತ್ರಗಳನ್ನು ಸಾಮಾನ್ಯ ಸ್ವೀಕೃತಿ ಶಾಖೆಯಲ್ಲಿ ನೋಂದಾಯಿಸಿ ಆ ದಿನವೇ ವಿಷಯ 
ನಿರ್ವಾಹಕರಿಗೆ ನೀಡುವಂತಹ ವ್ಯವಸ್ಥೆ ಹಾಗೂ ನಿಗದಿತ ಅವಧಿಯೊಳಗೆ ಇತ್ಯರ್ಥಪಡಿಸುವುದು. 

2) ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನೆ ಮಾಡಲು ಮಾಸಿಕ ಸಭೆಗಳನ್ನು ಏರ್ಪಡಿಸುವುದು. 

3) ಆಗಿಂದಾಗ್ಗೆ ಅಧಿಕಾರಿಗಳಿಂದ ಹಾಗೂ ಕಛೇರಿ ಅಧೀಕ್ಷಕರಿಂದ ವಿಷಯ ನಿರ್ವಾಹಕ ಮೇಜು ತಪಾಸಣೆ ಕಾರ್ಯ. 

4) ಇಲಾಖಾ ವರ್ಗದ ಸಿಬ್ಬಂದಿಯವರೆ ಕಾರ್ಯಾಗಾರ ನಡೆಸುವುದು. 

5) ಸರಕಾರವು ಮೇಲಾಧಿಕಾರಿಗಳು ನೀಡುವ ಆದೇಶಗಳನ್ನು ಹಾಗೂ ಸುತ್ತೋಲೆಗಳನ್ನು ತ್ವರಿತ ರೀತಿಯಲ್ಲಿ ಪಾಲಿಸುವುದು. 

6) ಸಾರ್ವಜನಿಕ ಕುಂದುಕೊರತೆಗಳ ನಿವಾರಣೆಯ ಬಗ್ಗೆ ಸಾರ್ವಜನಿಕರಿಗೆ ಸೂಕ್ತ ಮಾಹಿತಿ ನೀಡುವುದು. 

ಮಾಹಿತಿಯನ್ನು ಪಡೆಯುವುದಕ್ಕಾಗಿ ನಾಗರೀಕರಿಗೆ ದೊರೆಯಬಹುದಾದ ಅನುಕೂಲತೆಯ ವಿವರಗಳು: 

1) ಇಲಾಖೆಯ ಕಾರ್ಯಕ್ರಮ ಹಾಗೂ ಯೋಜನೆಗಳಿಗೆ ಸಂಬಂಧಿಸಿದ ಮಾಹಿತಿಗಳು, ಆದೇಶಗಳು, ವಾರ್ಷಿಕ ಸಂಕಲನ ಕ್ರಿಯಾ 
ಯೋಜನೆ ಹಾಗೂ ಕಿರು ಹೊತ್ತಿಗೆಗಳನ್ನು ಸಾರ್ವಜನಿಕರ ಪ್ರಕಟಣೆಗಾಗಿ ನೀಡುವುದು. 

2) ಸಾರ್ವಜನಿಕ ಕುಂದುಕೊರತೆಗಳಿಗೆ ಸಂಬಂಧಿಸಿದಂತೆ ಪ್ರತ್ಯೇಕ ಸಂಪರ್ಕ ಅಧಿಕಾರಿಗಳನ್ನು ನೇಮಿಸಿರುವುದು. 

3) ತಾಲ್ಲೂಕಾ ಮಟ್ಟದಲ್ಲಿ ಕಛೇರಿ ಅಧೀಕ್ಷಕರನ್ನು ಸಕ್ಷಮ ಪ್ರಾಧಿಕಾರಿಯಾಗಿ ಹಾಗೂ ತಾಲ್ಲೂಕಾ ಸಮಾಜ ಕಲ್ಯಾಣಾಧಿಕಾರಿಗಳನ್ನು 
ಮೇಲ್ಲವವಿ ಪ್ರಾಧಿಕಾರಿಯನ್ನಾಗಿ ಸೇರಿಸಲಾಗಿದೆ. 

4) ಇಲಾಖೆಯಲ್ಲಿ ಮಂಜೂರಾತಿಗಾಗಿ ನೀಡಲಾಗಿರುವ ಕಾಲಾವಧಿ ನಿಗದಿ, ವಿಚಾರಗಳನ್ನು ಸಾರ್ವಜನಿಕರಿಗೆ ತಿಳಿಸುವಂತಹ 
ಕಾರ್ಯಪಟ್ಟಿ ಮಾಡಿ ಪ್ರಕಟಿಸಿದೆ. 

ತಾಲ್ಲೂಕಾ ಸಮಾಜ ಕಲ್ಕಾಣ ಅಧಿಕಾರಿಗಳು, 


ಆರ್‌. 1343 ಅಂಕೋಲಾ. (ಉ.ಕ.) 


ಗೌರವಾನ್ವಿತ 11ನೇ ಎ.ಸಿ.ಎಮ್‌.ಎಮ್‌ ನ್ಯಾಯಾಲಯಕ್ಕೆ, ಬೆಂಗಳೂರು ನಗರ 
ವಿಷಯ: ಹೆಣ್ಣೂರು ಪೊಲೀಸ್‌ ಠಾಣೆಯಲ್ಲಿ ಅಮಾನತ್ತುಪಡಿಸಿರುವ ವಾರಸುದಾರರು ಇಲ್ಲದ ಈ ಕೆಳಕಂಡ ಮಾಲುಗಳನ್ನು 
ಹರಾಜು ಮಾಡುವ ಬಗ್ಗೆ. 
ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಘನ ನ್ಯಾಯಾಲಯದಲ್ಲಿ ನಿವೇದಿಸಿಕೊಳ್ಳುವುದೆನೆಂದರೆ ಹೆಣ್ಣೂರು ಪೊಲೀಸ್‌ 


ಠಾಣೆಯಲ್ಲಿ ಅಮಾನತ್ತುಪಡಿಸಿರುವ ಈ ಕೆಳಕಂಡ ವಾಹನ ಮತ್ತು ಮಾಲುಗಳಿಗೆ ವಾರಸುದಾರರು ಯಾರು ಇರುವುದಿಲ್ಲ. ವಾರಸುದಾರರ 
ಪತ್ತೆಗಾಗಿ ಬೆಂಗಳೂರು ನಗರದ ಎಲ್ಲ ಪೊಲೀಸ್‌ ಠಾಣೆಗೆ ಸುತ್ತೋಲೆಯನ್ನು ಕಳುಹಿಸಿಕೊಟ್ಟಿದ್ದು ಇಲ್ಲಿಯ ತನಕ ವಾರಸುದಾರರು 
ಪತ್ತೆಯಾಗಿರುವುದಿಲ್ಲ. ಈ ಕೆಳಕಂಡ ಅಮಾನತ್ತುಪಡಿಸಿದ ಮಾಲುಗಳು ಮತ್ತು ವಾಹನಗಳು 1996 ರಿಂದಲೂ ವಾರಸುದಾರರಿಲ್ಲದೆ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೮, ೨೦೦೩ ೧೮೬೯ 





ಉಳಿದುಕೊಂಡಿದ್ದು ಸದರೀ ಮಾಲುಗಳನ್ನು ಸಾರ್ವಜನಿಕವಾಗಿ ಹರಾಜು ಮಾಡಲು ಅನುಮತಿ ನೀಡಬೇಕಾಗಿ ಘನ ನ್ಯಾಯಾಲಯದಲ್ಲಿ 


ಕೋರಿದೆ. ಇದರೊಂದಿಗೆ ಸುತ್ತೋಲೆಯ ಯಾಥ ಪ್ರತಿ ಮತ್ತು ಹರಾಜು ಮಾಡಬೇಕಾಗಿರುವ ಮಾಲಿನ ಪಟ್ಟಿಯನ್ನು ಲಗತ್ತಿಸಿರುತ್ತೆ. 
ಅಮಾನತ್ತುಪಡಿಸಿರುವ ಮಾಲುಗಳ ವಿವರ ಈ ಕೆಳಕಂಡಂತೆ ಇರುತ್ತೆ. 
















































































ಕ್ರ.ಸಂ. ಮೊ.ಸಂ. ಮತ್ತು ಕಲಂ ಮಾಲುಪಟ್ಟಿ ಸಂಖ್ಯೆ ಮಾಲುಗಳ ವಿವರ 
1 2 3 4 
1. 232/96 ಕಲಂ 379 ಐಪಿಸಿ 88/96 ಒಂದು ಬ್ಯಾಟರಿ 
2. | 232/96 ಕಲಂ 379 ಐಪಿಸಿ 89/96 ಒಂದು ಕಾರಿನ ಚಕ್ರ 
3. | 23296 ಕಲಂ 379 ಐಪಿಸಿ 90/96 ಎರಡು ಸ್ಕೂಟರಿನ ಚಕ್ರಗಳು 
4. 239/96 ಕಲಂ 380 ಐಪಿಸಿ 102/96 ಒಂದು ಯುನಿಟೊನ್‌ ಟೇಪ್‌ ರೆಕಾರ್ಡರ್‌ 
5. 06/97 ಕಲಂ 379 ಐಪಿಸಿ 8/97 ಒಂದು ಟಿ.ವಿ.ಎಸ್‌.50 ಮೊಪೆಡ್‌ ಸಿ.ಎ.ಎನ್‌-02 
ಚಾಸಿಸ್‌ ನಂ.404759-03-86. 
ಇಂಜಿನ್‌ ನಂ.23525-11-86. 
6 88/97 ಕಲಂ 457-380 ಐಪಿಸಿ 29/97 ಬಿ.ಪಿ.ಎಕ್ಷಸ್ಕಾನಿಯೊ ಟುಇನ್‌ ಒನ್‌ ಟೆಪ್‌ರೆಕಾರ್ಡರ್‌. 
7. 183/97 ಕಲಂ 457,380 ಐಪಿಸಿ 63/97 ವಿಡಿಯೊಕಾನ್‌ ಟುಇನ್‌.ಒನ್‌ ಟೆಪ್‌ರೆಕಾರ್ಡರ್‌ 
8. 183/97 ಕಲಂ 457,380 ಐಪಿಸಿ 64/97 1. ಒಂದು ಟೆಲಿ ಎಂಬ ಚಿಕ್ಕ ಟಿವಿ. 
2. ಒಂದು ಸೂಟ್‌ಕೇಸ್‌. 
3. ಕೆಂಪು ಬಣ್ಣದ ರೇಷ್ಮೆ ಸೀರೆ. 
4. ವಿವಿಧ ಬಣ್ಣದ ಪಾಲಿಸ್ಟರ್‌ ಸೀರೆಗಳು 
9. 183/97 ಕಲಂ 457,380 ಐಪಿಸಿ 65/97 1. ಒಂದು ಸೂಟ್‌ಕೇಸ್‌ 
2. 9 ಜೊತೆ ವಿವಿಧ ಬಣ್ಣದ ಚೂಡಿದಾರ ಡ್ರೆಸ್‌ಗಳು 
3. ಎರಡು ನೈಟಿಗಳು 
4. 4 ಮಿಡಿಗಳು 
5. 2 ಹ್ಯಾಂಡ್‌ ಬ್ಯಾಗ್‌ಗಳು. 
10. | 89/98 ಕಲಂ 379 ಐಪಿಸಿ 76098 1. ಓಂದು ರೇಂಜರ್‌ ಸೈಕಲ್‌. 
2. ಒಂದು ರೇಂಜರ್‌ ಸೈಕಲ್‌ 
3. ಒಂದು ರೇಂಜರ್‌ ಸೈಕಲ್‌. 
11. 213/97 ಕಲಂ 457,380 ಐಪಿಸಿ. 98/97 ಒಂದು ಚಿನ್ನದ ಚೈನು ತೂಕ 24.200 ಗ್ರಾಂ. 
12. 213/97 ಕಲಂ 457,380 ಐಪಿಸಿ 100/97 ಒಂದು ಹೆಚ್‌.ಎಂ.ಟಿ. ಕೈಗಡಿಯಾರ 
13. 213/97 ಕಲಂ 457,380 ಐಪಿಸಿ 105/97 ಫಿಲಿಫ್ಸ್‌ ಟು ಇನ್‌ ಒನ್‌ ಟೆಪ್‌ರೆಕಾರ್ಡರ್‌ 
14. | 218/01 ಕಲಂ 379 ಐಪಿಸಿ 88/01 1. ಎರಡು ಕಬ್ಬಿಣದ ಜಂ ಪ್ಲೇಟುಗಳು. 
2. ಎರಡು ಕಬ್ಬಿಣದ ಡಂಬಲ್ಸ್‌ಗಳು. 
15. 30/02 ಕಲಂ 457,380 ಐಪಿಸಿ 13/02 1. ಪ್ಯಾನಸೋನಿಕ್‌ ಟು ಇನ್‌ ಒನ್‌ ಟೆಪ್‌ರೆಕಾರ್ಡರ್‌ 
2. ನ್ಯಾಷನಲ್‌ ಟು ಇನ್‌ ಒನ್‌ ಟೆಪ್‌ರೆಕಾರ್ಡರ್‌. 
3. ಸಮುರಾಯ್‌ ಮಿಕ್ಸಿ. 
4. ಹಳೆಯ ಇಸ್ತ್ರಿ ಪೆಟ್ಟಿಗೆ. 
5. ಮಕ್ಕಳ ಒಂದು ಚಿನ್ನದ ಉಂಗುರ ತೂಕ 1500 ಮಿ.ಗ್ರಾಮ್‌. 
16. 30/02 ಕಲಂ 457,380 ಐಪಿಸಿ 14/02 ಚಿನ್ನದ ಚೈನು ತೂಕ 0.4 ಗ್ರಾಮ್‌. 
17. 30/02 ಕಲಂ 457,380 ಐಪಿಸಿ 17/02 1. ಒಂದು ಜೊತೆ ಚಿನ್ನದ ಕಿವಿಯೊಲೆ ತೂಕ 5.30 ಗ್ರಾಮ್‌ 
2. ಚಿನ್ನದ ಉಂಗುರ ಮಕ್ಕಳದ್ದು ತೂಕ 500 ಮಿ.ಗ್ರಾಮ್‌. 
18. | 3002 ಕಲಂ 457,380 ಐಪಿಸಿ 19/02 ಚಿನ್ನದ ಒಂದು ಕುತ್ತಿನ ಚೈನು ತೂಕ 9 ಗ್ರಾಮ್‌ 
19. ಸಿ.ಮಿಸ್‌.ನಂ 542/97 47/97 ಯಮಾಹ ಆರ್‌.ಎಕ್ಸ್‌.100 ಮೋಟಾರ್‌ ಸೈಕಲ್‌ 
ನಂ.ಟಿ.ಎನ್‌.23.ವೈ-1823, ಚಾಸೀಸ್‌ ನಂ. ಮತ್ತು ಇಂಜಿನ್‌ 
ನಂ. ಇರುವುದಿಲ್ಲ. 
20. ಸಿ.ಮಿಸ್‌.ನಂ 153/97 32/02 ಕೆನೆಟಿಕ್‌ ಸ್ಲೈಡ್‌ ಸ್ಕೂಟರ್‌ ನಂ. ಕೆಎ-05-ವೈ-3141 
ಚಾಸಿಸ್‌ ನಂ.97 ಎಂಜಡ್‌ 9014739. 
ಇಂಜಿನ್‌ ನಂ.97 ಎಂಕ್ಯೂ 2614914. 












































೧೮೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೮, ೨೦೦೩ ಭಾಗ - ೩ 
1 2 3 4 
21. 25402 ಕಲಂ 41(2)ರೆ!ವಿತ್‌ 102 97/02 ಆಟೋರಿಕ್ಷಾ ನಂ. ಕೆಎಲ್‌-8-ಜಿ-311, 
ಸಿ.ಆರ್‌.ಪಿ.ಸಿ. ಚಾಸಿಸ್‌ ನಂ.24-ಸಿ-062371, ಇಂಜಿನ್‌ ನಂ.24-ಇ-059552. 
22. | 254/02 ಕಲಂ 41()ರೆ/ವಿತ್‌ 102 100/02 ಆಟೋರಿಕ್ಷಾ ನಂ: ಕೆಎಲ್‌-10-ಇ-642, 
ಸಿ.ಆರ್‌.ಪಿ.ಸಿ. ಚಾಸಿಸ್‌ ನಂ.94-ಎಫ್‌-9942159, 
ಇಂಜಿನ್‌ ನಂ.24-ಎಮ್‌-96421959. 
23. | 254/02 ಕಲಂ 41(2)ರೆ/ಎಿತ್‌ 102 103/02 ಆಟೋರಿಕ್ಷಾ ನಂ. ಕೆಎಲ್‌-12-5626, 
ಸಿ.ಆರ್‌.ಪಿ.ಸಿ. ಚಾಸಿಸ್‌ ನಂ.ಎಫ್‌-95-ಹೆಚ್‌-37508, 
ಇಂಜಿನ್‌ ನಂ.24-ಎಂ-95-ಹೆಚ್‌-36718. 
24. 25402 ಕಲಂ 41(2)ರೆ!ವಿತ್‌ 102 16/03 ಬಜಾಜ್‌ ಸ್ಕೂಟರ್‌ ನಂ. ಸಿಕೆಎಲ್‌-8993, 
ಸಿ.ಆರ್‌.ಪಿ.ಸಿ. ಚಾಸಿಸ್‌ ನಂ.05-ಸಿ-186622, ಇಂಜಿನ್‌ ನಂ.05-ಇ-185522. 
XI Add. Chief Motropolitan Magistrate, 
ಪಿ.ಆರ್‌. 1344 Bangalore City. 


ಜಿಲ್ಲಾ ಸಮಾಜ ಕಲ್ಯಾಣಧಿಕಾರಿಗಳ ಕಛೇರಿ, ಶಿವಮೊಗ್ಗ ಜಿಲ್ಲೆ 
ಪ್ರಕಟಣೆ ಸಂಖ್ಯೆ: ಜಪಂಶಿ:ಜಿಸಕಅ:ವಿ7:ಸಿಆರ್‌:14:03-04, ದಿನಾಂಕ: 20ನೇ ನವೆಂಬರ್‌ 2003 


ವಿಷಯ: 2003-04ನೇ ಸಾಲಿಗೆ ಪರಿಶಿಷ್ಟ ಜಾತಿ : ವರ್ಗದ ಕಾನೂನು ಪದವೀಧರರಿಗೆ ಆಡಳಿತ ನ್ಯಾಯಾಧೀಕರಣ 


ತರಬೇತಿಗಾಗಿ ಅರ್ಜಿ ಆಹ್ವಾನಿಸುವ ಬಗ್ಗೆ. 


ಉಲ್ಲೇಖ: ಸರ್ಕಾರದ ಆದೇಶದ ಸಂಖ್ಯೆ: ಎಸ್‌ಡಬ್ಲ್ಯೂಎಲ್‌:68:ಎಸ್‌ಇಡಬ್ಲ್ಯೂ:89, ದಿನಾಂಕ: 02.11.1990. 


2003-04ನೇ ಸಾಲಿನಲ್ಲಿ ಸಮಾಜ ಕಲ್ಕಾಣ ಇಲಾಖೆ ವತಿಯಿಂದ ಆಡಳಿತ ನ್ಯಾಯಾಧೀಕರಣದಲ್ಲಿ ನಾಲ್ಕು ವರ್ಷಗಳ 


ತರಬೇತಿಗಾಗಿ ಶಿವಮೊಗ್ಗ ಜಿಲ್ಲೆಯ 07 ಪರಿಶಿಷ್ಟ ಜಾತಿ : ಮತ್ತು 02 ಪರಿಶಿಷ್ಟ ವರ್ಗಗಳ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಕ್ರಿಯಾ 
ಯೋಜನೆಯಲ್ಲಿ ಗುರಿ ನಿಗದಿಪಡಿಸಲಾಗಿದೆ. ಆದ್ದರಿಂದ ಪರಿಶಿಷ್ಟ ಜಾತಿ : ವರ್ಗಗಳ ಕಾನೂನು ಪದವೀಧರರಿಂದ ಅರ್ಜಿಗಳನ್ನು 
ಆಹ್ವಾನಿಸಿದೆ. ನಿಗದಿತ ಅರ್ಜಿ ನಮೂನೆಗಳನ್ನು ಜಿಲ್ಲಾ ಸಮಾಜ ಕಲ್ಕಾಣಾಧಿಕಾರಿಗಳ ಕಛೇರಿ, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ, ಇಲ್ಲಿ 
ಕಛೇರಿ ಸಮಯದಲ್ಲಿ ಪಡೆಯಬಹುದು, ಭರ್ತಿ ಮಾಡಿ ಅಗತ್ಯ ದಾಖಲಾತಿಗಳೊಂದಿಗೆ ದಿನಾಂಕ: 29.12.2003ರ ಒಳಗೆ ಸಲ್ಲಿಸಬೇಕು. 
ಕೊನೆಯ ದಿನಾಂಕದ ನಂತರ ಬಂದ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ. 


1) 
2) 


3) 
4) 
5 
6 
7 


8) 


9) 
10) 


11) 


12) 


ನಿಬಂಧನೆಗಳು 
ಅಭ್ಯರ್ಥಿಗಳು ಶಿವಮೊಗ್ಗ ಜಿಲ್ಲೆಯವರಾಗಿದ್ದು ಪರಿಶಿಷ್ಟ ಜಾತಿ : ವರ್ಗಕ್ಕೆ ಸೇರಿದವರಾಗಿರಬೇಕು. 
ಕಾನೂನು ಪದವಿಯಲ್ಲಿ ತೇರ್ಗಡೆ ಹೊಂದಿ ಅರ್ಜಿ ಸ್ವೀಕರಿಸುವ ಕೊನೆಯ ದಿನಾಂಕಕ್ಕೆ ಎರಡು ವರ್ಷಗಳು ಮೀರಿರಬಾರದು. 
ಅರ್ಜಿ ಸ್ವೀಕರಿಸಲು ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಯ ವಯಸ್ಸು 18 ರಿಂದ 35 ವರ್ಷದ ಮಿತಿಯೊಳಗಿರಬೇಕು. 
ತರಬೇತಿಯನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿಯೇ ಪಡೆಯಬೇಕು. 
ಜಿಲ್ಲಾ ಮಟ್ಟದ ಆಯ್ಕೆ ಸಮಿತಿಯ ಮೂಲಕ ಸಂದರ್ಶನಕ್ಕೆ ಕರೆದು ಅಭ್ಯರ್ಥಿಗಳನ್ನು ತರಬೇತಿಗಾಗಿ ಆಯ್ಕೆ ಮಾಡಲಾಗುವುದು. 
ಆಯ್ಕೆಯಾದ ಅಭ್ಯರ್ಥಿಗಳು ಜಿಲ್ಲಾ ಪಬ್ಲಿಕ್‌ ಪ್ರಾಸಿಕ್ಕೂಟರ್‌, ಸರ್ಕಾರಿ ವಕೀಲರು ಅಥವಾ 20 ವರ್ಷಗಳ ಕಾಲಕ್ಕೆ ಕಡಿಮೆ 
ಇಲ್ಲದಂತೆ ವಕೀಲಿ ವೃತ್ತಿಯಲ್ಲಿ ಸೇವೆ ಸಲ್ಲಿಸಿರುವ ನ್ಯಾಯವಾದಿಗಳ ಬಳಿ ತರಬೇತಿ ಪಡೆಯಬೇಕು. 
ಈ ತರಬೇತಿಯ ಅವಧಿಯಲ್ಲಿ ಹಾಜರಾತಿ ಹಾಗೂ ದಿನಚರಿಗಳನ್ನು ಪಡೆದು ಅದನ್ನು ಪರಿಶೀಲಿಸಿ, ಪ್ರತಿ ಮಾಹೆ ರೂ.1000-00 
(ರೂ.ಒಂದು ಸಾವಿರ) ಗಳ ದರದಲ್ಲಿ ಮಾತ್ರ ತರಬೇತಿ ಭತ್ಯೆಯನ್ನು ಹಾಜರಾತಿ ಅನುಸರಿಸಿ ಪಾವತಿಸಲಾಗುವುದು. 
ಈ ತರಬೇತಿಗಾಗಿ ಅರ್ಜಿ ಸಲ್ಲಿಸಲು ಇಚ್ಚಿಸುವ ಅಭ್ಯರ್ಥಿಗಳು ಕೊನೆಯ ದಿನಾಂಕದ ಒಳಗೆ ಭರ್ತಿ ಮಾಡಿದ ಅರ್ಜಿಯೊಂದಿಗೆ 
ಎಸ್‌ಎಸ್‌ಎಲ್‌ಸಿ ಹಾಗೂ ಅದಕ್ಕಿಂತ ಮೇಲ್ಪಟ್ಟ ಎಲ್ಲಾ ಪರೀಕ್ಷೆಗಳ ಅಂಕ ಪಟ್ಟಿಗಳು ಜಾತಿ ದೃಢೀಕರಣ ಪತ್ರಗಳನ್ನು ಸಕ್ಷಮ 
ಅಧಿಕಾರಿಗಳಿಂದ ಪಡೆದು ನ್ಯಾಯವಾದಿ ವೃತ್ತಿಯನ್ನು ಪ್ರಾರಂಭಿಸಲು ಬೇಕಾಗುವ ಬಾರ್‌ಕೌನ್ಸಿಲ್‌ನ ನೋಂದಣಿ ಪ್ರಮಾಣ ಪತ್ರದ 
ಪ್ರತಿಯೊಂದಿಗೆ ದ್ವಿಪ್ರತಿಯಲ್ಲಿ ಅರ್ಜಿ ಸಲ್ಲಿಸಬೇಕು. 
ಅಭ್ಯರ್ಥಿಯು ಯಾವುದೇ ಸರ್ಕಾರಿ, ಅರೆ ಸರ್ಕಾರಿ ನೌಕರಿಯಲ್ಲಿರಬಾರದು. ವಿದ್ಯಾಭ್ಯಾಸ ಮಾಡುತ್ತಿರಬಾರದು. 
ಆಯ್ಕೆ ಅಭ್ಯರ್ಥಿಯು ಸುಳ್ಳು ದಾಖಲಾತಿ ನೀಡಿ ಆಯ್ಕೆಯಾಗಿದ್ದು ಕಂಡು ಬಂದಲ್ಲಿ ಅಂತಹವರ ಆಯ್ಕೆಯನ್ನು 
ರದ್ದುಪಡಿಸಲಾಗುವುದು ಮತ್ತು ಈ ಸಂಬಂಧವಾಗಿ ಪಡೆದ ಶಿಷ್ಯವೇತನವನ್ನು ಬಡ್ಡಿ ಸಮೇತ ಹಿಂದಿರುಗಿಸಬೇಕಾಗುವುದು. 
ಅಭ್ಯರ್ಥಿಗಳು ಸರ್ಕಾರದಿಂದ ರೂಪಿಸಲಾದ ನಿಯಮಗಳಿಗೆ ಬದ್ಧವಾಗಿರುವ ಬಗ್ಗೆ, ತರಬೇತಿ ಅವಧಿಯು ನಾಲ್ಕು ವರ್ಷವಿದ್ದು, 
ತರಬೇತಿಯನ್ನು ಮಧ್ಯದಲ್ಲಿ ಬಿಡದಿರುವ ಬಗ್ಗೆ ಒಂದು ಮುಚ್ಚಳಿಕೆ ಪತ್ರವನ್ನು ರೂ.20-00 ಬೆಲೆಯ ಛಾಪಾ ಕಾಗದದಲ್ಲಿ 
ಬರೆದುಕೊಡಬೇಕು. ಒಂದು ವೇಳೆ ತರಬೇತಿ ಮಧ್ಯದಲ್ಲಿ ಬಿಟ್ಟರೆ ಅದುವರೆಗೂ ಪಡೆದಿರುವ ಶಿಷ್ಯವೇತನವನ್ನು ವಾರ್ಷಿಕ 
ಶೇ.10ರ ಬಡ್ಡಿ ದರದಲ್ಲಿ ಸರ್ಕಾರಕ್ಕೆ ಮರು ಪಾವತಿಸಲು ಬದ್ಧರಾಗಿರಬೇಕು. ಇಲ್ಲವಾದಲ್ಲಿ ಭೂಕಂದಾಯ ಬಾಕಿ ವಸೂಲಿಯಂತೆ 
ವಸೂಲಿ ಮಾಡಲಾಗುವುದು. 
ಆಯ್ಕೆಯಾದ ಅಭ್ಯರ್ಥಿಯು ನಿಗದಿತ ದಿನಾಂಕದೊಳಗಡೆ ಹಾಜರಾಗದಿದ್ದರೆ ಅಂತಹವರ ಆಯ್ಕೆಯನ್ನು ರದ್ದುಪಡಿಸಲಾಗುವುದು. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೮, ೨೦೦೩ ೧೮೭೧ 





13) ಅಭ್ಯರ್ಥಿಯು ಸಂದರ್ಶನಕ್ಕೆ ತಮ್ಮ ಸ್ವಂತ ಖರ್ಚಿನಲ್ಲಿ ಹಾಜರಾಗತಕ್ಕದ್ದು. 
14) ಅಪೂರ್ಣ ಮಾಹಿತಿಗಳಿಂದ ಕೂಡಿದ ಅರ್ಜಿಗಳನ್ನು ಮತ್ತು ನಿಗದಿತ ದಿನಾಂಕದ ನಂತರ ಸ್ವೀಕೃತಿಯಾದ ಅರ್ಜಿಗಳನ್ನು 
ತಿರಸ್ಕರಿಸಲಾಗುವುದು. 
ಜಿಲ್ಲಾ ಸಮಾಜ ಕಲ್ಕಾಣಾಧಿಕಾರಿ, 
ಪಿ.ಆರ್‌. 1346 ಶಿವಮೊಗ್ಗ ಜಿಲ್ಲೆ. 
ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರ ಕಛೇರಿ, ಸಾಗರ ವಿಭಾಗ, ಸಾಗರ 
ಕ್ರ: ಎ6.ಟಿಬಿಆರ್‌:ಎಂಪಿ:ಸಿಆರ್‌.4/2003-04 ದಿನಾಂಕ: 22ನೇ ನವೆಂಬರ್‌ 2003 
ಸಾರ್ವಜನಿಕರ ಗಮನಕ್ಕೆ 
ಈ ಮೂಲಕ ಸಾಗರ, ಹೊಸನಗರ, ಶಿಕಾರಿಪುರ, ಸೊರಬ ತಾಲ್ಲೂಕುಗಳ ಸಾರ್ವಜನಿಕರ ಗಮನಕ್ಕೆ ತರಬಯಸುವುದೇನೆಂದರೆ 
ಈ ಕಛೇರಿಗೆ ಮಲೆನಾಡಿನ ನಾಗರೀಕರು ಎಂದು ನಮೂದಿಸಿ ಕಳುಹಿಸಲಾದ ಪತ್ರದಲ್ಲಿ ಖಾನೇಷುಮಾರಿ ಪ್ರದೇಶದಲ್ಲಿನ ಮರಗಳ ಕಡಿತಲೆ 
ಸಂಬಂಧದಲ್ಲಿ ಸರ್ವೆ ನಂಬರ್‌: ಬಗರ್‌ ಹುಕುಂ ಕಾಡು ಏನನ್ನೂ ಲೆಕ್ಕಿಸದೆ ಖಾನೇಷುಮಾರಿಗೆ ಸಂಬಂಧಪಟ್ಟ ಜಮೀನು ಎಂದು ತೋರಿಸಿ 
ಗ್ರಾಮ ಪಂಚಾಯತ್‌ನಿಂದ ಸುಳ್ಳು ದಾಖಲಾತಿಗಳನ್ನು ಪಡೆದು ಮರಗಳ ಕಡಿತಲೆಗೆ ಅನುಮತಿ ಪಡೆಯುತ್ತಿದ್ದಾರೆ. ಈ ಸಂಬಂಧದಲ್ಲಿ 
ತಮಲ್ಲಿ ದಾಖಲಾತಿಗಳು ಇರುವುದಾಗಿ ಅವುಗಳನ್ನು ಹಾಜರ್ಪಡಿಸಲು ಸಿದ್ಧರಿರುವುದಾಗಿ ಹೇಳಿರುತ್ತೀರಿ. ಈ ಸಂಬಂಧದಲ್ಲಿ ಸಾರ್ವಜನಿಕರಲ್ಲಿ 
ವಿನಂತಿಸುವುದೇನೆಂದರೆ ಖಾನೇಷುಮಾರಿ, ಖಾಸಗೀ ಪ್ರದೇಶಗಳನ್ನು ಹೊರತುಪಡಿಸಿ ಇತರೆ ಪ್ರದೇಶದಲ್ಲಿ ಅಂದರೆ ಅರಣ್ಯ, ಸರ್ಕಾರಿ 
ಜಮೀನುಗಳಲ್ಲಿ ಇದ್ದ ಮರಗಳನ್ನು ಖಾನೇಷುಮಾರಿ ಎಂದು ತೋರಿಸಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿದ ಬಗ್ಗೆ ದಾಖಲಾತಿಗಳಿದ್ದಲ್ಲಿ 
ಅವುಗಳನ್ನು ಈ ಕಛೇರಿಯಿಂದ ಪ್ರಕಟಣೆಯಾದ 15 ದಿನಗಳೊಳಗಾಗಿ ಈ ಕಛೇರಿಗೆ ಖುದ್ದಾಗಿ ಹಾಜರುಪಡಿಸಲು ಕೋರಲಾಗಿದೆ. 
ಅವಶ್ಯವಿದ್ದಲ್ಲಿ ದಾಖಲಾತಿಗಳನ್ನು ಹಾಜರುಪಡಿಸಿದವರ ಗುರುತನ್ನು ಗೌಪ್ಯವಾಗಿ ಇಡಲಾಗುವುದು ಎಂದು ತಿಳಿಯಪಡಿಸಲಾಗಿದೆ. ಒಂದು 
ವೇಳೆ ನಿಮ್ಮ ಗುರುತನ್ನು ಪ್ರಕಟಿಸಲು ಇಚ್ಛೆ ಇಲ್ಲದೇ ಇದ್ದಲ್ಲಿ ಪತ್ರದ ಮುಖಾಂತರ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, 
ಸಾಗರ ಇವರಿಗೆ ನೇರವಾಗಿ ಕಳುಹಿಸಿಕೊಡಲು ಕೋರಿದೆ. 
ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಪಿ.ಆರ್‌. 1347 ಸಾಗರ ವಿಭಾಗ, ಸಾಗರ. 
PROCEEDINGS OF THE REGISTRAR OF CO-OPERATIVE SOCIETIES IN KARNATAKA, BANGALORE 
No: LDB/5/LFD/2003-04, dated: 25th November 2003 

Sub: Floatation of Special Development Debentures by the KSCA&RD Bank under various 

schemes for Rs.4,63,15,500/- issue of orders-reg. 

Ref: (1) Proposal No: FS/DEB/542/2003-04 dated: 19.11.2003 of the KSCA&RD Bank Ltd., 
Bangalore addressed to NABARD, Bangalore, forwarding the proposal for Floatation 
of Special Development Debentures for Rs.4,63,15,500/- for their approval. 

(2) Letter No: NB/(BL)/ICD/6913/LDB-12/2003-04, Dated: 21.11.2003 of the NABARD, 
Bangalore addressed to the Managing Director, KSCA&RD Bank, under copy to the 
Registrar of Co-operative Societies in Karnataka, Bangalore conveying their approval 
to the proposal cited above at 1, for Rs.4,63,15,500/- 

(3) Government O.M. No.FD 95 RLG 68, Dated: 11.11.1971. 

(4) Letter No. CMW:134:CLS:2002, Bangalore Dated: 1.8.2003 sanctioning the 
Government Guarantee for Rs.166.00 crores on behalf of the KSCA&RD Bank for 
the year 2003-2004. 

(5) Proposal No.FS/DEB/548/2003-04, dated: 24.11.2003 of the KSCA & RD Bank 
addressed to this office requesting for issue of orders for the floatation of the 
debentures approved by the NABARD as cited in Ref.2 above. 

PREAMBLE: 

The Karnataka State Co-operative Agriculture and Rural Development Bank Ltd., in its letter cited 
(1) has forwarded a proposal to the National Bank for Agriculture and Rural Development, Bangalore for 
floatation of Special Development Debentures under Various schemes for Rs.4,63,15,500/- and has 
requested them for their approval. On considering the proposal of the KARNATAKA STATE CO- 
OPERATIVE AGRICULTURE AND RURAL DEVELOPMENT BANK cited above at (1) the National Bank 
for Agriculture and Rural Development, Bangalore in their letter above at (2) has conveyed their approval 
for the floatation and agreed to subscribe to Special Development Debentures floated by the Bank to the 
extent of Rs.4,27,64,900/- The contribution from State Government and Central Government is to the 
extent of Rs.17,75,300/- each. Government in its O.M. cited above at (3) has prescribed the terms and 
conditions to be imposed by Government while guaranteeing the debentures to be floated by any 
institution. In the Government order cited above at (4), Government has issued the Government 
guarantee on behalf of the Karnataka State Co-operative Agriculture and Rural Development Bank for the 


೧೮೭೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ, ಡಿಸೆಂಬರ್‌ ೧೮, ೨೦೦೩ ಭಾಗ - ೩ 





year 2003-2004 and has authorised the Registrar of Co-operative Societies to issue order etc., upto 
Rs.10.00 crore on each occasion, and to make the contribution to the debentures according to the pattern 
approved by the NABARD. All the relevant terms and conditions applicable to the Karnataka State Co- 
operative Agriculture and Rural Development Bank as per references cited above at (3) and (4) are to be 
followed. The Karnataka State Co-operative Agriculture and Rural Development Bank, in its letter cited at 
(5) has requested this office for issue of orders for floatation of debentures as approved by the National 
Bank for Agriculture and Rural Development vide reference cited above at (2). 
ORDER 

1) Registrar of Co-operative Societies in Karnataka, Bangalore, hereby permits the Karnataka State 
Co-operative Agriculture and Rural Development Bank Ltd. Bangalore, to float Special 
Development Debentures to the extent of Rs.4,63,15,500/- (Rupees Four Crores Sixty three lakhs 
Fifteen thousand Five hundred only) limiting the amount of debentures to the value of 
accumulated un-encumbered mortgages secured for implementing the National Bank for 
Agriculture and Rural Development scheme, as per the details indicated hereunder, subject to the 
terms and conditions stipulated in the ANNEXURE-1 to this order. 

2) Sanction is hereby accorded to contribute a sum of Rs.17,75,300/- (Rupees Seventeen lakhs 
Seventyfive thousand Three hundred only/-) being the State Government share of contribution to 
the various Special Development Debentures to be floated by the Karnataka State Co-operative 
Agriculture and Rural Development Bank Ltd., Bangalore, as approved by the National Bank for 
Agriculture and Rural Development vide their letter above at (2). 

3) The currency for floating these debentures would be up to 31.12.2003. 

4) General Manager and Manager of the Karnataka State Co-operative Agriculture and Rural 
Development Bank are authorised jointly to draw the amount on a payees receipt duly 
countersigned by the Additional Registrar of Co-operative Societies (ADM & DEV), Head Office, 
Bangalore. 

The expenditure of Rs.17,75,300/- (Rupees: Seventeen lakhs Seventyfive thousand Three 
hundred Only) in this behalf towards Government of Karnataka share of contribution may be met 
under the budget Head "6416-Loans for Agricultural Financial Institutions-190 Loans to public 
sector and other undertakings-1-K.S. Co-operative Agriculture and R.D. Bank-01 Loans for 
purchase of debentures." (6416-00-190-1-01) 
Registrar of Co-operative Societies., 
P.R. 1348 in Karnataka, Bangalore. 
ಸಹಕಾರ ಸಂಘಗಳ ಅಪರ ನಿಬಂಧಕರು (ಕೈಗಾರಿಕೆ ಮತ್ತು ಇತರೆ) ಕೇಂದ್ರ ಕಛೇರಿ, ಬೆಂಗಳೂರು-52 ಇವರ ನಡವಳಿಕೆಗಳು 
ಸಂಖ್ಯೆ: ಆರ್‌ ಸಿಎಸ್‌ :ಸಮಾಪನೆ:51:99-2000, ದಿನಾಂಕ: 27ನೇ ನವೆಂಬರ್‌ 2003 
ವಿಷಯ: ಎನ್‌.ಜಿ.ಇ.ಎಫ್‌. ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ (ನಿ), ಬೆಂಗಳೂರು ಸಂಘದ ಸಮಾಪನಾಧಿಕಾರಿಗಳ 
ಬದಲಾವಣೆ ಬಗ್ಗೆ. 
ಉಲ್ಲೇಖ: 1. ಈ ಕಛೇರಿಯ ಇದೇ ಕ್ರಮಾಂಕದ ಸಮಾಪನಾದೇಶ ದಿನಾಂಕ: 22.7.2000. 
2. ಸಮಾಪನಾಧಿಕಾರಿಗಳು ಹಾಗೂ ಸಹಕಾರ ಸಂಘಗಳ ಉಪನಿಬಂಧಕರು-2 ಬೆಂಗಳೂರು ನಗರ ಜಿಲ್ಲೆ ಇವರ ಪತ್ರ 
ಸಂಖ್ಯೆ: ಎನ್‌ಜಿಇಎಫ್‌.ಇ.ಹೆಚ್‌ಬಿಸಿಎಸ್‌:79:03-04, ದಿನಾಂಕ: 16.10.2003. 
ಪೀಠಿಕೆ: 
ಎನ್‌.ಜಿ.ಇ.ಎಫ್‌. ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ (ನಿ) ಬೆಂಗಳೂರು ಈ ಸಂಘದ ಸಮಾಪನಾದೇಶದಲ್ಲಿ ಸಿಟಿ 
ಸಿವಿಲ್‌ ಕೋರ್ಟ್‌ನಲ್ಲಿ ಪ್ರಕರಣ ಸಂಖ್ಯೆ: 3891:91 ಮತ್ತು 4215:94 ಬದಲಾಗಿ ಸಂಖ್ಯೆ: 3891:91 ಮತ್ತು 4215:99 ಎಂಬುದಾಗಿ 
ಇರುತ್ತದೆ. ಆದ್ದರಿಂದ ತಿದ್ದುಪಡಿ ಮಾಡಿ ಆದೇಶ ಹೊರಡಿಸಬೇಕಾಗಿ ಉಲ್ಲೇಖ (2)ರ ಪತ್ರದಲ್ಲಿ ಉಪನಿಬಂಧಕರು ಬೆಂಗಳೂರು-2 ಹಾಗೂ 
ಎನ್‌.ಜಿ.ಇ.ಎಫ್‌. ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಸಮಾಪನಾಧಿಕಾರಿ ಬೆಂಗಳೂರು-2 ಇವರು ಕೋರಿರುತ್ತಾರೆ. 
ಸಮಾಪನಾಧಿಕಾರಿಗಳು ಹಾಗೂ ಸಹಕಾರ ಸಂಘಗಳ ಉಪನಿಬಂಧಕರು-2 ಬೆಂಗಳೂರು ಇವರ ಕೋರಿಕೆಯ ಮೇರೆಗೆ ತಿದ್ದುಪಡಿ 
ಆದೇಶ ಹೊರಡಿಸುವುದು ಸೂಕ್ತವೆಂದು ಪರಿಗಣಿಸಿ ಈ ಕೆಳಗಿನಂತೆ ಆದೇಶ ಹೊರಡಿಸಲಾಗಿದೆ. 
ತಿದ್ದುಪಡಿ ಆದೇಶ 
ಆದೇಶ ಸಂಖ್ಯೆ: ಆರ್‌ಸಿಎಸ್‌:ಸಮಾಪನೆ:51:99-2000, ದಿನಾಂಕ: 19.9.2003 ರಲ್ಲಿ ಸಿಟಿ ಸಿವಿಲ್‌ ಕೋರ್ಟಿನಲ್ಲಿ ಪ್ರಕರಣ 
ಸಂಖ್ಯೆ: 3891:90-91 ಮತ್ತು 4215:99 ಎಂದು ಇರುವುದನ್ನು ಸಂಖ್ಯೆ: 3891:91 ಮತ್ತು 4215:94 ಎಂದು ಓದಿಕೊಳ್ಳುವುದು. 
ಈ ಆದೇಶವನ್ನು ನನ್ನ ಸ್ವಸಹಿ ಹಾಗೂ ಈ ಕಛೇರಿಯ ಮೊಹರು ನಿಶಿಯೊಂದಿಗೆ ಈ ದಿನ ದಿನಾಂಕ: 27.11.2003 ರಂದು 
ಹೊರಡಿಸಲಾಗಿದೆ. 
ಸಹಕಾರ ಸಂಘಗಳ ಅಪರ ನಿಬಂಧಕರು 
ಪಿ.ಆರ್‌. 1349 (ಕೈಗಾರಿಕೆ ಮತ್ತು ಇತರೆ) 


